hp 
- 
್ನ | 
ಕ್ರ 
4 
ಹೊಂಗನಸು 
ಸಂಪುಟ: ೦೫ ಸಂಚಿಕೆ: ೧೦ ಜನವರಿ ೨೦೧೯ ಪುಟಗಳು ೮ ವಾರ್ಷಿಕ ಚಂದ ರೂ. ೨೦/- ಸಂಪಾದಕರು : ಶ್ರೀ ಬಿ. ಆರ್‌. ರವೀಂದ್ರನಾಥ್‌ 
Vol. 05 Issue 10 January 2019 Pages -8 A. Sub. -Rs. 20/- Editor : Sri. B.R. Ravindranath 


ಗೌರವಾಧ್ಯಕ್ಷರು 
ಮೊ : ೯೯೪೫೬೫೮೮೮೫ 
ಅಧ್ಯಕ್ಷರು 


ಮೊ : ೯೪೪೯೦೨೮೯೯೬ 
ಗೌ। ಕಾರ್ಯದರ್ಶಿಗಳು : 


ಮೊ : ೯೯೮೬೯೨೮೮೭೬ 


ಮೊ: ೯೪೪೮೩೬೬೮೪೯ 
ಕೋಶಾಧ್ಯಕ್ಷರು 


ಮೊ: ೯೯೬೪೪೬೫೯೫೬ 


ಶ್ರೀ ಬಿಎಸ್‌. ಗುರುಪ್ರಸಾದ್‌ - ಹಸ್ತಪ್ರತಿ ವಿಭಾಗ 
ಇಗ ಜಥ hi ೭೩೩೭ 


ವಾರ್ಷಿಕ ಚಂದಾ 


ಐದು ವರ್ಷಗಳ ಚಂದಾ 


ಬಿ.ಎಂ.ಶ್ರೀ. ಪ್ರತಿಷ್ಠಾನ 
© 
ಸ್ಥಾಪನೆ ; ೦೬-೦೫-೧೯೭೯ 


ಎಂ.ವಿ.ಸೀ. ಸ್ನಾತಕೋತ್ತರ ಸಂಶೋಧನ ಕೇಂದ್ರ 


ಬಿ.ಎಂ.ಶ್ರೀ. ಕಲಾಭವನ, 
೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ 
ಬೆಂಗಳೂರು - ೧೯ 


ದೂರವಾಣಿ: ೨೬೬೧೫೮೭೭, ೨೬೬೭೬೭೭೩ 
ಇಮೇಲ್‌ : bmsritrust@gmail.com 


web: www.bmshri.org 
ಕಛೇರಿ ಸಮಯ: 


ಮಧ್ಯಾಹ್ನ 12-30ರಿಂದ ಸಂಜೆ 7-30ಗಂಟಿ. 


ವಾರದ ರಜೆ: ಮಂಗಳವಾರ 


Honganasu 


ದಿನಾಂಕ: ೨೩-೧೧-೨೦೧೮ 


ಪ್ರತಿಷ್ಠಾನದಲ್ಲಿ ದತ್ತಿ ಉಪನ್ಯಾಸಗಳು ಸಂದರ್ಭೋಚಿತವಾಗಿ ನಡೆಯುತ್ತಲೇ ಇರುತ್ತವೆ. ೨೦೧೮ 
ಗಾಂಧೀಜಿಯವರ ೧೫೦ನೇ ಜನ್ಮಶತಮಾನೋತ್ಸವದ ವರ್ಷ. ಆ ಮಹಾತ್ಮನ ನೆನಪಿನಲ್ಲಿ ಗಾಂಧೀಜಿಗೆ ನಮನ 
ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. 

ಗಾಂಧೀಜಿಯ ಬಗ್ಗೆ ವಿಶೇಷವಾಗಿ ಅಧ್ಯಯನ ನಡೆಸಿ, ಗಾಂಧೀಜಿಯ ವ್ಯಕ್ತಿತ್ವ ಮತ್ತು ವಿಚಾರದ ಬಗ್ಗೆ 
ಉಪನ್ಯಾಸ ನೀಡಲು ಆಗಮಿಸಿದ್ದ ಡಾ. ಎ. ನಾರಾಯಣ ಅವರಿಗೂ ಮತ್ತು ಆಗಮಿಸಿದ್ದ ಸಭಿಕರೆಲ್ಲರಿಗೂ, 
ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಆರ್‌. ಲಕ್ಷ್ಮೀನಾರಾಯಣ ಅವರು ಸ್ವಾಗತ ಕೋರಿದರು. 

ಗಾಂಧೀಜಿಯನ್ನು ಪ್ರಸ್ತುತ, ಮೇಲಿಂದ ಮೇಲೆ ನೆನಪಿಸಿಕೊಳ್ಳುವವರೇ ಹೆಚ್ಚು. ಸಾಮಾನ್ಯರಾಗಿ ಹುಟ್ಟಿ, 
ಅಸಮಾನ್ಯವಾದ ಜೀವನ "ನಡಸಿ ಆದರ್ಶಪ್ರಾಯವಾಗಿ ಮೌಲಿಕವಾದ ಬದುಕನ್ನು ಕಟ್ಟಿಕೊಂಡು ಮಹಾತ್ಮರೆನಿಸ 
ಕೊಂಡವರು ಗಾಂಧೀಜಿ. ಗಾಂಧೀಜಿಯವರು ದಕ್ಷಿಣ ಆಫ್ರಿಕಾದಲ್ಲಿ ಎದುರಿಸಿದ ಕೆಲವು ಘಟನೆಗಳು, ಪ ಪ್ರಸಂಗಗಳು, 
ಅವರ ಬಾಲ್ಯ, ವಿದ್ಯಾಭ್ಯಾಸ ಹೀಗೆ ನೆನಪಿನ ಸುರಳಿ ಬಿಚ್ಚಿದ ನಾರಾಯಣ ಅವರು, ಗಾಂಧೀಜಿ ಒಬ್ಬ ಸಾರ್ವಕಾಲಿಕ 
ವ್ಯಕ್ತಿ. ಅದಕ್ಕೆ ಸಾಕ್ಷಿಯಾಗಿ ಪ್ರಪಂಚದಾದ್ಯಂತ ಇಂದಿಗೂ ಗಾಂಧೀಜಿಯನ್ನು ಕುರಿತಂತೆ ಹಲವಾರು ವಿಷಯಗಳ 
ಬಗ್ಗೆ ಜನ "ಬರೆಯುತ್ತಲೇ ಇದ್ದಾರೆ, ಓದುವವರೂ ಇದ್ದಾರೆ. ತಾವು ಗಮನಿಸಿದಂತೆ ನಾಲ್ಕು ಕಾರಣಗಳಿವೆ. 
ಮೊದಲನೆಯದಾಗಿ ಗಾಂಧೀಜಿಯವರ ಮರಣ ಪೂರ್ವ ಮತ್ತು ಮರಣೋತ್ತರ ಜೀವನ ಕುತೂಹಲಕಾರಿ ಮತ್ತು 
ಅಚ್ಚರಿಮೂಡಿಸುವಂತಹ ಜೀವನವಾಗಿತ್ತು. ಕೆಲವು ಘಟನೆಗಳೇ ಇದಕ್ಕೆ ಸಾಕ್ಷಿಯೆಂದು ಕೆಲವು ಘಟನೆಗಳನ್ನು 
ಉಲ್ಲೇಖಿಸಿದರು. ಎರಡನೇ ಕಾರಣ, ಯಾವ ವಿಷಯದಲ್ಲಾಗಲೀ, ಗಾಂಧೀಜಿಯ ಆಲೋಚನಾಮಾರ್ಗ, 
ಇತರರಿಂದ ಭಿನ್ನವಾಗಿರುವ ರೀತಿ- ಉದಾಹರಣೆಗೆ ಸ ಸಸ್ಯಾಹಾರಿಗಳ ಕ್ಷ ಕ್ಲಬ್‌ ಮತ್ತು ಅದರ ಕಾರ್ಯ ಚಟುವಟಿಕೆಯನ್ನು 
ಮಾಂಸಾಹಾರಿ 'ರಾಷ್ಟ್ರಗಳಲ್ಲೂ ಜಾರಿತರುವ ಅವರ ನಂಬಿಕೆ ಮತ್ತು ದೃಢತೆ. 

Rr ಗಾಂಧೀಜಿಯ ಸ್ವಾತಂತ್ರ್ಯದ ಕಲ್ಪನೆ. ಬ್ರಿಟಿಷರು ಭಾರತ ಬಿಟ್ಟು ಹೋಗುವುದಿಲ್ಲ. ಬದಲಾಗಿ 

ಷರ ರಾಜ್ಯಾಡಳಿತ ವ್ಯವಸ್ಥೆ ಸೈೆಯಿಂದ ಮುಕ್ತಿಹೊಂದುವುದೇ ಅವರ ಸ್ವಾಂತಂತ್ರ ದ ಕಲ್ಪನೆ. ಅಂದರೆ ಗ್ರಾಮ 
ರಾಜ್ಯ, ಪಚ್‌ ರಾಜ್ಯಗಳ ವ್ಯವಸ್ಥೆ. ಇವೆರಡೂ ಪರಿಕಲ್ಪನೆಗಳು ಗಾಂಧೀಜಿಯವರಿಗೆ ಸಮರ್ಪಿಸಬೇಕು. 

ಬ ಶೀ. ನಾಲ್ಕನೆಯದಾಗಿ ರಿಸರದ ಬಗ್ಗೆ 
ಅವರಿಗಿದ್ದ. ಕಾಳಜಿ ತ ಪ್ರೀತಿ. ಆಸೆಗೆ 
ತಕ್ಕಂತೆ ಉತ್ಪಾದನೆಯೇ ಹೊರತು, 
ದುರಾಸೆಗಾಗಿ ಅಲ್ಲವೆಂಬ ಅವರ ನೀತಿ. 


ಕಾಗ ಬಾಳಗ ಗಾ ಕ [a - 
ok Je NON 
TLL. CYNE 


ದಿನಾ ಕ್ಷ ೨೧೧.೨ ೨೦೧೮ ಕಾರ್ಯಕ್ರಮಕ್ಕೆ ಹಲವಾರು 

ಡವ ಗಾಂಧೀವಾದಿಗಳು ಆಗಮಿಸಿದ್ದುದು, 
ವಿಶೇಷವೆನಿಸಿತ್ತು. 

ಕಾರ್ಯದರ್ಶಿ ಡಾ. ವಿಜಯಾ 


ಸುಬ್ಬರಾಜ್‌ ಅವರ ವಂದನಾರ್ಪಣೆಯೊಂದಿಗೆ 
ಕಾರ್ಯಕ್ರಮವು ಸಂಪನ್ನಗೊಂಡಿತು. 


Janua | January 2019 | 
Vol. 05 Issue 10 


8 


ಪ್ರಕಟಣೆ 
ಶ್ರೀ ಕೆ.ಮೋಹನ್‌ ದೇವ್‌ ಆಳ್ವ-ಡಾ.ಎಂ.ಕೆ. ಶೈಲಜ ಆಳ್ವ ದತ್ತಿ 
“ವೀಣಾ ವಾದನ ಸ್ಪರ್ಧೆ” 
ಶ್ರೀ ಕೆ.ಮೋಹನ್‌ ದೇವ್‌ ಆಳ್ವ- ಡಾ.ಎಂ.ಕೆ.ಶೈಲಜ ಆಳ್ವ ದತ್ತಿಯ 
ವತಿಯಲ್ಲಿ ಬಿ.ಎಂ.ಶ್ರೀ.ಪ್ರತಿಷ್ಠಾನವು 13ರಿಂದ 25 ವರ್ಷ ವಯಸ್ಸಿನವರಿಗೆ 
“ವೀಣಾವಾದನ ಸ್ಪರ್ಧೆ' ಯನ್ನು ಏರ್ಪಡಿಸಿದೆ. ಈ ಸ್ಪರ್ಧೆಯಲ್ಲಿ ಪಾಲ್ಗೊಳ್ಳಲು 
ಬಯಸುವವರು ದಿನಾಂಕ: 20-1-2019ರೊಳಗೆ ಬಿ.ಎಂ.ಶ್ರೀ ಪ್ರತಿಷ್ಠಾನ, 
3ನೇ ಮುಖ್ಯರಸ್ತೆ, ಎನ್‌. ಆರ್‌. ಕಾಲೋನಿ, ಬೆ೦ಗಳೂರು-560019, 
ಇಲ್ಲಿ ಹೆಸರನ್ನು ನೋಂದಾಯಿಸಿಕೊಳ್ಳಬೇಕು. ದಿನಾಂಕ : 27-1-2019, 
ಭಾನುವಾರ ಬೆಳಗ್ಗೆ 10-30 ಗಂಟೆಗೆ ಆರಂಭಗೊಳ್ಳುವ 
ವಿಜೇತರಾದವರಿಗೆ ಸೂಕ್ತ ನಗದು ಬಹುಮಾನಗಳನ್ನು ನೀಡಲಾಗುವುದು. 
ದೂರವಾಣಿ : 080-26615877/080-26676773 


ಶ್ರೀ ಕೆ. ಮೋಹನ್‌ ದೇವ್‌ ಆಳ 


ನ 
ಆಚಾರ್ಯ ಪಾಠಶಾಲಾ ಶಿಕ್ಷಣ ದತ್ತಿಯ ಟ್ರಸ್ಟಿ 
ಉೃ 


ಬೆಂಗಳೂರು ಗಾಯನ ಸಮಾಜದ ಟ್ರಸ್ಟಿ, ಶ್ರಿ 
ಸ್ಟೂಡಿಯೋದ ನಿರ್ದೇಶಕರು. ಭಾರತ ಫಾನ್‌ ಸಾಂಸ್ಕತಿಕ ಸಂಘ, 
ಬೆ೦ಗಳೂರು, ಕರ್ನಾಟಕ ವಲಯದ ಅಧ್ಯಕ್ಷರು ಬೆ೦ಗಳೂರು ಮಹಾನಗರ 
ಪಾಲಿಕೆಯ ಕಾರ್ಪೊರೇಟರ್‌ ಆಗಿದ್ದರು. ಭಾರತ 


ಸೆನ್ಸಾರ್‌ ಬೋರ್ಡಿನ ಕರ್ನಾಟಕ ವಲಯದ ಸದಸ [ರೂ ಆಗಿದ್ದರು. 
ಡಾ॥ ಎಂ.ಕೆ. ಶೈಲಜಾ ಆಳ 


ಮತ್ತು ಮೆಂಟಾರ್‌, 


2೭ 


ಇವರು ಮಕ್ಕಳ ತಜ್ಞರು. ಕರ್ನಾಟಕ ಸರ್ಕಾರದ ಆರೋಗ್ಯ ಇಲಾಖೆಯಲ್ಲಿ 
ಸರ್ಕಾರದ ಆರೋಗ್ಯ 


ಸೀನಿಯರ್‌ ಸ್ಪೆಷಲಿಸ್ಟ್‌ ಆಗಿದ್ದರು. ಕರ್ನಾಟಕ 


ಇಲಾಖೆಯಲ್ಲಿ ರಕ್ತನಿಧಿ (ಬ್ಲೆಡ್‌ ಬ್ಯಾಂಕ್‌)ಗಳನ್ನು ಸ್ಥಾಪಿಸಿ, ಬೆಳಸುವಲ್ಲಿ 
ಹೆಚ್ಚಿನ ಕಾರ್ಯವನ್ನು ಮಾಡಿದ್ದರು. 


ಸ್ಪರ್ಧೆಯಲ್ಲಿ 


ಲ 
ಶೀ ಕಂಠೀರವ ಫಿಲ್ಮ್‌ 


ಸರ್ಕಾರದ ಫಿಲ್ಮ್‌ 


ಪ್ರಕಟಣೆ 
ಶ್ರೀಮತಿ ಕಮಲಿನಿ ಶಾ. ಬಾಲೂರಾವ್‌ ಅವರು ಸ್ಥಾಪಿಸಿ, ಬಿ.ಎಂ.ಶ್ರೀ. 


ಮು 


ಪ್ರತಿಷ್ಠಾನವು 2014ನೇ ಇಸವಿಯಿಂದ ಕೊಡಮಾಡುತ್ತಾ ಬಂದಿರುವ ಪ್ರತಿಷ್ಠಿತ 
"ಶ್ರೀ ಸಾಹಿತ್ಯ ಪ್ರಶಸ್ತಿ'ಗೆ. ಈ ವರ್ಷ(2019) ಸಾಡಿತ್ಯಕ್ಕೆ ನೀಡಿದ ಒಟ್ಟು 
ಕೊಡುಗೆಯನ್ನು ಗುರುತಿಸಿ ವಿಮರ್ಶಕ ವಿದ್ವಾಂಸರಾದ ಡಾ.ಕೆ.ವಿ.ನಾರಾಯಣ 
ಅವರನ್ನು ಆಯ್ಕೆ ಸಮಿತಿಯು ಸರ್ವಾನುಮತದಿಂದ ಆಯ್ಕೆ ಮಾಡಿದೆ. ಆಯ್ಕೆ 
ಸಮಿತಿಯಲ್ಲಿ ಡಾ. ನಾ. ದಾಮೋದರಶೆಟ್ಟ, ಡಾ. ಬಸವರಾಜ ಕಲ್ಲುಡಿ ಮತ್ತು ಡಾ. 
ಜಿ.ಎಂ.ಹೆಗಡೆ ಅವರುಗಳು ಇದ್ದರು. ಪ್ರಶಸ್ತಿಯು ಒಂದು ಲಕ್ಷ ರೂಪಾಯಿಗಳ 
ನಗದು, ಸ್ಮರಣಿಕೆ, ಶಾಲು ಮುಂತಾದವುಗಳನ್ನು ಒಳಗೊಂಡಿರುತ್ತದೆ. ಪ್ರಶಸ್ತಿ 
ಪ್ರದಾನದ ವಿಶೇಷ ಸಮಾರಂಭವು 20ಜನವರಿ, 2019ರ ಭಾನುವಾರದಂದು 
ಪ್ರತಿಷ್ಠಾನದ ಬಿ.ಎಂ.ಶ್ರೀ ಕಲಾಭವನದಲ್ಲಿ ನಡೆಯಲಿದೆ. 

ಡಾ. ಕೆ. ವಿ. ನಾರಾಯಣ 

ಜನನ: 20/10/1947 

2019ರ “ಶ್ರೀ ಸಾಹಿತ್ಯ ಪ್ರಶಸ್ತಿ”ಗೆ ಭಾಜನರಾಗಿರುವ 
ಡಾ.ಕೆ. ವಿ. ನಾರಾಯಣ ಅವರು ಕನ್ನಡದ 
ಅಪರೂಪದ ವಿದ್ವಾಂಸರಲ್ಲಿ ಪ್ರಮುಖರು. ಭಾಷಾ 
ವಿಜ್ಞಾನ, ಸಾಹಿತ್ಯ ಮೀಮಾಂಸೆ ಮತ್ತು ವಿಮರ್ಶೆಯ 
ಕ್ಷೇತ್ರಗಳಲ್ಲಿ ಮೂರು ದಶಕಗಳಿಗೂ ಮೀರಿ ಕೃಷಿ 
ನಡೆಸುತ್ತ ಬಂದಿರುವವರು. 

ಡಾ. ನಾರಾಯಣ ಅವರು ಮೈಸೂರು 
ವಿಶ್ವವಿದ್ಯಾನಿಲಯದಿಂದ ಬಿ. ಎಸ್ಸಿ ಬಿ. ಇಡಿ. ಪದವಿ ಪಡೆದ ನಂತರದಲ್ಲಿ 
ಬೆಂಗಳೂರು ವಿಶ್ವವಿದ್ಯಾನಿಲಯದಲ್ಲಿ ರಂ.ಶ್ರೀ. ಮುಗಳಿ, ಎಂ. ವಿ. ಸೀ. ರಾಜರತ್ನಂ 
ಜಿ. ಎಸ್ಸೆಸ್‌, ಚಿದಾನಂದ ಮೂರ್ತಿ ಮುಂತಾದ ವಿದ್ವನ್ಮಣಿಗಳ ವಿದ್ಯಾರ್ಥಿಯಾಗಿ 
ಕನ್ನಡ ಎಂ.ಎ ಯಲ್ಲಿ ಪ್ರಥಮ ರ್ಯಾಂಕ್‌ ಗಳಿಸಿ ಅಲ್ಲಿಯೇ ಅಧ್ಯಾಪಕ, 
ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸಿದ ನಂತರದಲ್ಲಿ 1992ರಿಂದ ಹಂಪಿಯ 
ಕನ್ನಡ ವಿಶ್ವವಿದ್ಧಾನಿಲಯದಲ್ಲಿ ಪ್ರಾಧ್ಯಾಪಕರಾಗಿ, ಭಾಷಾ ಅಧ್ಯಯನ ವಿಭಾಗದ 
ಮುಖ್ಯಸ್ಥರಾಗಿ, ಭಾಷಾ ನಿಕಾಯದ ಡೀನರಾಗಿ, ಪ್ರಸಾರಾಂಗದ ನಿರ್ದೇಶಕರಾಗಿ, 
ಹಣಕಾಸು ಅಧಿಕಾರಿಯಾಗಿ, ಕುಲಸಚಿವರಾಗಿ, ಪ್ರಭಾರ ಕುಲಪತಿಯಾಗಿ ಹೀಗೆ 
ಶೈಕ್ಷಣಿಕ ಮತ್ತು ಆಡಳಿತಾತ್ಮಕ ರಂಗದಲ್ಲಿ ನಾಲ್ಕು ದಶಕಗಳಿಂದ ದುಡಿದು 
ಅಪಾರ ಅನುಭವವನ್ನು ತಮ್ಮದಾಗಿಸಿಕೊ೦ಡವರು. ಹತ್ತಾರು ಸಂಶೋಧನಾ 
ಯೋಜನೆಗಳನ್ನು ಪೂರೈಸಿದವರು. ಅವರು ಕುವೆಂಪು ಭಾಷಾಭಾರತಿ 
ಪ್ರಾಧಿಕಾರದ ಅಧ್ಯಕ್ಷರಾಗಿಯೂ ಸಾರ್ಥಕವಾದ ಸೇವೆ ಸಲ್ಲಿಸಿರುತ್ತಾರೆ. 

ಕನ್ನಡ ಭಾಷೆ, ಸ ಸಾಹಿತ್ಯ, ಭಾಷಾ ವಿಜ್ಞಾನ, ತೌಲನಿಕ ಸಾಹಿತ್ಯಾಧ್ಯಯನ, ಸಾಂಸ್ಕತಿಕ 
ಮಾನವ ಶಾಸ್ತ್ರ ಮತ್ತು ಸಂಶೋಧನಾ ವಿಧಿ ವಿಧಾನದ 'ಕೇತ್ರಗಳನ್ನು ತಮ್ಮ 
ಅಧ್ಯಯನ ಹೆತ್ತು ಕಾರ್ಯಕ್ಷೇತ್ರಗಳನ್ನಾಗಿ ಮಾಡಿಕೊಂಡು ನದುವರೆಗೆ 22 
ಸ್ವತಂತ್ರ ಕೃತಿಗಳು, ನಾಲ್ಕು ಅನುವಾದಿತ ಕೃತಿಗಳು, ಹತ್ತು ಸಂಪಾದಿತ ಗ್ರಂಥಗಳು 
ಮತ್ತು ವಿವಿಧ ಪತ್ರಿಕೆಗಳಲ್ಲಿ 200ಕ್ಕೂ ಹೆಚ್ಚಿನ ಲೇಖನಗಳನ್ನು ಪ್ರಕಟಿಸಿರುತ್ತಾರೆ. 
ಹಳಗನ್ನಡ, ಮೀಮಾಂಸೆ ಮತ್ತು ವಿಮರ್ಶೆಯ ಕ್ಷೇತ್ರಗಳಲ್ಲಿ ಹೊಸ ಹೆಜ್ಜೆಯನ್ನು 
ತುಳಿದು ನೂತನ ಮಾದರಿಯನ್ನು ತೋರಿಸಿಕೊಟ್ಟವರು. 

ಕನ್ನಡ ಭಾಷೆ, ಸ ಸಾಹಿತ್ಯ, ಭಾಷಾ ಎಜ್ಞಾನ, ತೌಲನಿಕ ಸಾಹಿತ್ಯಾಧ್ಯಯನ, ಸ ಸಾಂಸ್ಕೃತಿಕ 
ಮಾನವ ಶಾಸ್ತ್ರ ಮತ್ತು ಸಂಶೋಧನಾ ವಿಧಿ ವಿಧಾನದ. 'ಕೇತ್ರಗಳನ್ನು ತಮ್ಮ 
ಅಧ್ಯಯನ ಹೆತ್ತು ಕಾರ್ಯಕ್ಷೇತ್ರಗಳನ್ನಾಗಿ ಮಾಡಿಕೊಂಡು 5 ದುವರಗೆ 22 
ಸ್ವತಂತ್ರ ಕೃತಿಗಳು, ನಾಲ್ಕು ಅನುವಾದಿತ ಕೃತಿಗಳು, ಹತ್ತು ಸಂಪಾದಿತ ಗ್ರಂಥಗಳು 
ಮತ್ತು ವಿವಿಧ ಪತ್ರಿಕೆಗಳಲ್ಲಿ 200ಕ್ಕೂ ಹೆಚ್ಚಿನ ಲೇಖನಗಳನ್ನು ಪ್ರಕಟಿಸಿರುತ್ತಾರೆ. 
ಅವರ ಕೆಲವು ಪ್ರಮುಖ ಪುಸ್ತಕಗಳು: ಧ್ವನಾಲೋಕ-ಒಂದು ಅಧ್ಯಯನ, ಭಾಷೆಯ 
ಸುತ್ತ-ಮುತ್ತ ಕೃಷಿ ಪದಕೋಶ, ಬೇರು, ಕಾಂಡ-ಚಿಗುರು, ತೊಂಡು ಮೇವು 
(ಸಂಪುಟಗಳು). ಹಳಗನ್ನಡ, ಮೀಮಾಂಸೆ ಮತ್ತು ವಿಮರ್ಶೆಯ ಕ್ಷೇತ್ರಗಳಲ್ಲಿ 
ಹೊಸ ಹೆಜ್ಜೆಯನ್ನು ತುಳಿದು ನೂತನ ಮಾದರಿಯನ್ನು ತೋರಿಸಿಕೊಟ್ಟವರು. 
ಕರ್ನಾಟಕ ಸಾಹಿತ್ಯ ಅಕಾಡೆಮಿಯ ಗೌರವ ಪ್ರಶಸ್ತಿ, ಜಿ. ಎಸ್ಸೆಸ್‌ ಪ್ರಶಸ್ತಿ, ಕುವೆ೦ಪು 
ಸಾಹಿತ್ಯ ಪ್ರಶಸ್ತಿ, ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಇವು ಅವರಿಗೆ ಲಭಿಸಿರುವ 
ಕೆಲವು * ಪ್ರಮುಖ ಪ್ರಶಸ್ತಿಗಳು. 


| January 2019 | Honganasu 


Vol. 05 Issue 10 


ಜನವರಿ ೨೦೧೯ ರಲ್ಲಿ ಆಯೋಜಿಸಲಾಗಿರುವ ಕಾರ್ಯಕ್ರಮಗಳು 


ಸ್ಥಳ : ಎಂ.ವಿ.ಸೀ. ಸಭಾ೦ಗಣ, ಬಿ.ಎಂ.ಶ್ರೀ. ಪ್ರತಿಷ್ಠಾನ 


೦೫-೦೧-೨೦೧೯ ಶನಿವಾರ ಸಂಜೆ- ೬-೦೦ ಗಂಟೆಗೆ 
“ಅಕ್ಕರಗೊಟ್ಟ”-೪೬ 
ತಿಂಗಳ ಮುಕ್ತ ಸಂಸ್ಕೃತಿ ಚಿಂತನೆ 
ವಿಷಯ : ಡಾ. ಚಂದ್ರಶೇಖರ ಕಂಬಾರ ಅವರ “ಕಾಡು ಕುದುರೆ” ಕವನ ವಿಶ್ಲೇಷಣೆ 
ಚಾಲನೆ ನೀಡುವವರು : ಡಾ. ಹೆಚ್‌. ಶಶಿಕಲಾ 


೦೭-೦೧-೨೦೧೯ ಸೋಮವಾರ ಸಂಜೆ-೬-೦೦ ಗಂಟೆಗೆ 
ಹಾಸ್ಯ ಬ್ರಹ್ಮ ಟ್ರಸ್ಟ್‌ ದತ್ತಿಯಡಿಯಲ್ಲಿ ಉಪನ್ಯಾಸ ಕಾರ್ಯಕ್ರಮ 
ವಿಷಯ : ನಾ. ಕಸ್ತೂರಿ ಕನ್ನಡದಲ್ಲಿ ಹಾಸ್ಯ 
ಉಪನ್ಯಾಸಕರು: ಶ್ರೀ ವೈ.ವಿ. ಗುಂಡೂರಾವ್‌ 

ಖ್ಯಾತ ವಾಗ್ಮಿಗಳು 


೧೬-೦೧-೨೦೧೯ ಬುಧವಾರ ಸಂಜೆ ೪-೦೦ ಗಂಟೆಗೆ 
ಸಾಹಿತ್ಯ ಸಂಚಲನ -೬ 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸಹಯೋಗದಲ್ಲಿ 


ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕ್ರಮ 
ಮುಖ್ಯ ಅತಿಥಿ: ಡಾ. ಕೆ. ಗೋಕುಲನಾಥ 
ಉಪನ್ಯಾ ಸದ ವಿಷಯ: ವಚನ ಮತ್ತು ದಾಸ ಸಾಹಿತ್ಯ - ಒಂದು ತೌಲನಿಕ ಮುನ್ನೊ! ೀಟ 


೨೦-೦೧-೨೦೧೯ ಭಾನುವಾರ ಬೆಳಿಗ್ಗೆ- ೧೦-೩೦ ಗಂಟೆಗೆ 
“ಶ್ರೀ ಸಾಹಿತ್ಯ ಪ್ರಶಸ್ತಿ ಪ್ರದಾನ ಸಮಾರಂಭ” 


5 ಪ್ರಶಸ್ತಿ ಪುರಸ್ಕೃತರು : ಡಾ. ಕೆ.ವಿ.ನಾರಾಯಣ 
ಟೆ ಖ್ಯಾತ ವಿದ್ದಾಂಸರು, ಕುವೆಂಪು ಭಾಷಾ ಭಾರತಿ ಪ್ರಾಧಿಕಾರದ ಮಾಜಿ ಅಧ್ಯಕ್ಷರು 
4 ಅಧ್ಯಕ್ಷತೆ ಮತ್ತು ಪ್ರಶಸ್ತಿ ಪ್ರದಾನ : ಡಾ. ಜಿ. ರಾಮಕೃಷ್ಣ 
ಖ್ಯಾತ ಚಿಂತಕರು 


೨೧-೦೧-೨೦೧೯ ಸೋಮವಾರ ಸಂಜೆ- ೬-೦೦ ಗಂಟೆಗೆ 


ಶ್ರೀಮತಿ ಬಿ.ಜೆ. ಕುಸುಮಾ ಸಾಮಾಜಿಕ ಸೇವಾ ಟ್ರಸ್ಟ್‌ ದತ್ತಿಯಡಿಯಲ್ಲಿ 
ಶ್ರೀ ಬಿ.ಎಸ್‌.ಗೋಪಾಲರಾವ್‌ ಮತ್ತು ಶ್ರೀಮತಿ ವೇದವತಿ ಬಾಯಿ ಸ್ಮಾರಕ ಕಾರ್ಯಕ್ರಮ 
ಗಮಕ ವಾಚನ : ಶ್ರೀ ಖಾಸಿಂ ಮಲ್ಲಿಗೆ ಮಡುವು 
ಪ್ರಸಂಗ : ಕುಮಾರವ್ಯಾಸ ಭಾರತದಿಂದ ಆಯ್ದ ಭಾಗ 
ವ್ಯಾಖ್ಯಾನ: ಶ್ರೀಮತಿ ರತ್ನಾಮೂರ್ತಿ 
೨೭-೦೧-೨೦೧೯ ಭಾನುವಾರ ಬೆಳಿಗ್ಗೆ : ೧೦.೩೦ ಗಂಟೆಗೆ 
ಶ್ರೀ ಕೆ. ಮೋಹನದೇವ್‌ ಆಳ್ವ ಮತ್ತು ಡಾ. ಎಂ.ಕೆ. ಶೈಲಜಾ ಆಳ್ವ ದತ್ತಿ 


ವೀಣಾವಾದನ ಸ್ಪರ್ಧೆ 


ಡಾ. ಎ. ನಾರಾಯಣ : ಮಂಗಳೂರು ವಿಶ್ವವಿದ್ಯಾನಿಲಯದ ಅರ್ಥಶಾಸ್ತ್ರದ ಸ್ನಾತಕೋತ್ತರ ಪದವೀಧರರಾದ ಡಾ.ನಾರಾಯಣ ಅವರು ಪ್ರಸ್ತುತ ಅಜೀಂ 
ಪ್ರೇಮ್‌ ಜಿ ವಿಶ್ವವಿದ್ಯಾನಿಲಯದಲ್ಲಿ ಕಾರ್ಯಕ್ರಮ ಸಂಯೋಜಕರಾಗಿ ಕಾರ್ಯ ನಿರ್ವಹಿಸುತ್ತಿದ್ದಾರೆ. ಮಾಧ್ಯಮ ಮತ್ತು ಶೈಕ್ಷಣಿಕ ಸಮಾಲೋಚನಾ ಕ್ಷೇತ್ರದಲ್ಲಿ 
ಎರಡು ದಶಕಗಳಿಗೂ ಮಿಕ್ಕಿನ ಅನುಭವ ಹೊಂದಿದ್ದಾರೆ. ಪ್ರಖ್ಯಾತ ಆಂಗ್ಲ ದಿನಪತ್ರಿಕೆಯಾದ 'ಡೆಕ್ಕನ್‌ ಹೆರಾಲ್ಸನಲ್ಲಿ ಪತ್ರಕರ್ತರಾಗಿ 2002ರಲ್ಲಿ ತಮ್ಮ ಕಾರ್ಯ 
ಪ್ರಾರಂಭಿಸಿದರು. ಅಮೆರಿಕಾದ ಪ್ರಖ್ಯಾತ ಫೋರ್ಡ್‌ ಫೌಂಡೇಷನ್‌ನ ಪೋರ್ಡ್‌ ಅಂತಾರಾಷ್ಟ್ರೀಯ “ಫೆಲೋಷಿಪ್‌ ವಿಜೇತರು. ಇದರ ನೆರವಿನಿಂದ 
ಅವರು ಇಂಗ್ಲೆಂಡಿನ ಸಸೆಕ್ಸ್‌ ವಿಶ್ವ ವಿದ್ಯಾಲಯದಲ್ಲಿನ “ಇನ್‌ಸ್ಟಿಟ್ಯೂಟ್‌ ಆಫ್‌ ಡೆವಲಪ್‌ ಮೆಂಟ್‌ ಸ್ಪಡೀಸ್‌' ಅನ್ನು ಸೇರಿಕೊಂಡು ಪ್ರೊ, ಜೇಮ್ಸ್‌ ಮೇನರ್‌ 
ಅವರ ಮಾರ್ಗದರ್ಶನದಲ್ಲಿ ಭೊ ಆಡಳಿತಕ್ಕೆ ಸಂಬಂಧಿಸಿದಂತೆ" ಸುದ್ದಿ ಮತ್ತು ಸಂವಹನ ತಂತ್ರೆಜ್ಞಾನಾಧಾರಿತ. ಸುಧಾರಣೆಗಳ ಅಧ್ಯಯನ ಕೈಗೊಂಡು 
ಡಾಕ್ಷರೇಟ್‌ ಪದವಿ ಗಳಿಸಿದರು. ಆ ನಂತರದಲ್ಲಿ ಇಂಗ್ಲೆಂಡಿನ ಅದೇ ಸಂಸ್ಥೆಯಲ್ಲಿ ಕಾರ್ಯ ನಿರ್ವಹಿಸಿದರು. ಭಾರತಕ್ಕೆ ಹಿಂತಿರುಗಿದ ನಂತರದಲ್ಲಿ 
ಕರ್ನಾಟಕ ರಾಜ್ಯದ ವಿಶ್ವ ಬ್ಯಾಂಕಿನ ಭೂ ಆಡಳಿತ ಮೌಲ್ಯಮಾಪನ ಯೋಜನೆಯ ಸಂಯೋಜಕರಾಗಿ ಕಾರ್ಯ ನಿರ್ವಹಿಸಿದರು. ಬೆಂಗಳೂರು ನಗರದ 
ಪುನಾರಚನೆಗೆ ಸಂಬಂಧಿಸಿದ ಉನ್ನತಾಧಿಕಾರ ಸಮಿತಿಯ ಸಮಾಲೋಚಕರಾಗಿಯೂ ಕಾರ್ಯ ನಿರ್ವಹಿಸಿದ್ದಾರೆ. ಭಾರತದ ಚುನಾವಣಾ ಆಯೋಗ 
ಚುನಾವಣಾ ಅರಿವು ಉಂಟುಮಾಡಲು ನೇಮಕ ಮಾಡಿರುವ ತಾಂತ್ರಿಕ ಸಮಿತಿಯ ಸದಸ್ಯರೂ ಆಗಿದ್ದರು. ಆಂಗ್ಲ ಮತ್ತು ಕನ್ನಡ ದಿನಪತ್ರಿಕೆಗಳಲ್ಲಿ 
ಲೇಖನಗಳನ್ನು ಬರೆಯುವ ನಾರಾಯಣ ಅವರು ಪ್ರಸ್ತುತ ಖ್ಯಾತ ದಿನ ಪತ್ರಿಕೆ ಪ್ರಜಾವಾಣಿಯಲ್ಲಿ ಅಂಕಣ ಬರಹಗಳನ್ನು ಬರೆಯುತ್ತಿದ್ದಾರೆ. 


11011887850 January 2019 


Vol. 05 Issue 10 


ಬಿ.ಎಂ.ಶ್ರೀ ಪ್ರತಿಷ್ಠಾನದ ಕಾರ್ಯಕ್ರಮಗಳು 


೨೬-೧೧-೨೦೧೮ 
ತೀ.ನಂ.ಶ್ರೀ ಸ್ಮಾರಕ ದತ್ತಿ ಉಪನ್ಯಾಸ 
[3 pe ಭಿ 


ಉಪನ್ಯಾಸ : ಪ್ರೊ। ರಾಮರಾವ್‌ 
ಕುಲಕರ್ಣಿ, ಖ್ಯಾತ ವಿಮರ್ಶಕರು. 
ೆ ವಿಷಯ : ತೀ.ನಂ.ಶ್ರೀ ಅವರ 
ವಿಮರ್ಶಾ ವಿಧಾನ (ಸಹೃದಯತೆ ಮತ್ತು 
ಪ್ರಬುದ್ಧತೆ) 
೫ ಶ್ರೀಮತಿ ವಿ. ಅಮೃತಾ, 
ಎ ಪ್ರತಿಷ್ಠಾನದ ಹಿರಿಯ ಸದಸ್ಯರಾಗಿದ್ದು 


ತೀ.ನಂ.ಶ್ರೀಯವರ ಸಾಹಿತ್ಯ ಸಾಧನೆ ಮತ್ತು 


ಪಾಂಡಿತ್ಯವನ್ನು ಎಲ್ಲರಿಗೂ ತಿಳಿಸುವ 
ಉದ್ದೇಶದಿಂದ ನಮ್ಮ ಪ್ರತಿಷ್ಠಾನದಲ್ಲಿ 
ತೀ. ಹ್ಯೂ ಶ್ರೀ ಸ್ಮಾರಕ ದತ್ತಿಯನ್ನು 


ಪಿಸದ್ದಾರೆ. ತೀ.ನಂ. ಶ್ರೀಯವರಂತೆಯೇ 
ಟ್‌ 'ಸಹೃದಯರಾದ ಮತ್ತು ಖ್ಯಾತ 
ವಿಮರ್ಶಕರಾದ ಪ್ರೊ ರಾಮರಾವ್‌ 
ಕುಲಕರ್ಣಿ ಅವರು ತೀ.ನಂ.ಶ್ರೀ ಅವರ ವಿಮರ್ಶಾ ವಿಧಾನ ಮತ್ತು ಪ್ರಬುದ್ಧತೆ 
ಕುರಿತು ಉಪನ್ಯಾಸ ನೀಡಲು ಆಗಮಿಸಿದ್ದಾರೆ. ಹೀಗೆಂದು ಅಧ್ಯಕ್ಷರಾದ ಡಾ| 
ಆರ್‌.ಲಕ್ಷಿ Sea ಪ್ರಾಸ್ತಾವಿಕ ನುಡಿಗಳನ್ನಾಡಿದರು. 
ತ್ಮಷ್ಪ ವಿದ್ವಾಂಸರಾದ ಪ್ರೊ ಬಾ, ತೀ.ನಂ.ಶ್ರೀ. ಸಿದರು ಪ್ರಾಚೀನ ಆಧುನಿಕ 
ಹಿತ ಚೆನ್ನಾಗಿ ಓದಿಕೊಂಡ ಒಳ್ಳೆಯ ಸ ಸಹೃದಯರು. ನವೋದಯ 
ಸಾಹಿತಿಗಳಾದ. ಜಿ.ಪಿ.ರಾಜರತ್ನಂ, ಬೇಂದ್ರೆ, ಪುತಿನ ಬಗ್ಗೆ ಬರೆದಂತೆಯೇ ಕಾವ್ಯ 
ಸಮೀಕ್ಷೆಯಲ್ಲಿ ಪ್ರಾಚೀನ ಕವಿಗಳ ಬಗ್ಗೆ ಬರೆದಿದ್ದಾರೆ. ಇಂಗ್ಲಿಷ್‌ ಗೀತೆಗಳ ಬಗ್ಗೆ 
ಮಾಡಿರುವ ಸಹೃದಯ ವಿಮರ್ಶೆ ಅತ್ಯದ್ಭುತ, ಬೇಂದ್ರೆಯವರ ಪಾತರಗಿತ್ತಿ 


ಕೃತಿ ಪರಿಚಯ : ಬಿ.ಎಸ್‌.ಚಂದ್ರಶೇಖರ ಅವರ 
ಸವಿಗನ್ನಡ ಸ್ತೋತ್ರಚಂದ್ರಿಕೆ 

ಪ್ರಕಾಶಕರು : ಕನ್ನಡ ಸ್ತೋತ್ರಚಂದ್ರ ಬಳಗ 
ಬೆಂಗಳೂರು ೫೬೦೦೬೧ 
ದೂರವಾಣಿ ೯೪೪೮೯೯೪೧೯೯ 
ಪುಟಗಳು: ೧೯೬ಬೆಲೆ:ರೂ ೨೦೦ EE 
ವಿಜ್ಞಾನ ಅಧ್ಯಾತ್ಮ, ಸಂಸ್ಕೃತಿ, ತಾತ್ವಿಕ ಚಿಂತನಗಳಷ್ಟೇ ಅಲ್ಲದೆ ಕಾವ್ಯಾಸಕ್ತರೂ, 
ಸಾಹಿತ್ಯ ಚಿಂತಕರೂಆದ ಬಿ ಎಸ್‌ಚಂದ್ರಶೇಖರ ಅವರ ಕೃತಿ ಸವಿಗನ್ನಡ 
ಸ್ತೋತ್ರಚಂದಿಕೆಯಲ್ಲಿ ಸಂಸ್ಕೃತ ಸ್ತೋತ್ರ ಹಾಗೂ ವೇದಸೂಕ್ತಗಳು 
ಕನ್ನಡದಲ್ಲಿ ಬಹಳ ಅಚ್ಚುಕಟ್ಟಾಗಿ ಪದ್ಯಾನುವಾದಗೊಂಡಿರುವುದು ವಿಶೇಷ. 
ಹಲವು ಜನಜನಿತ ಸ್ತೋತ್ರಗಳ ಕನ್ನಡ ಪದ್ಯಾನುವಾದದಜತೆಗೆ 
ಶಂಕರಾಚಾರ್ಯರ ಇಪ್ಪತ್ತು ರಚನೆಗಳು ಹಾಗೂ ಹಲವು ವೇದಸೂಕ್ತಗಳ 
ಕನ್ನಡ ಪದ್ಯ ರೂಪಗಳನ್ನು ಈ ಕೃತಿ ಹೊಂದಿದೆ. ಮೂಲಕ್ಕೆ ನಿಷ್ಠವಾದ 
ದೃಷ್ಟಿಕೋನ, ಗಾಯನಕ್ಕೂ ಹೊ೦ದುವ ಸವಿಗನ್ನಡದ ಲಯಬದ್ಧ ರಚನೆಗಳು 


ಈ ಕೃತಿಯಲ್ಲಿ ಅಡಕಗೊಂಡಿದೆ. ಇದಕ್ಕೆ ಹಲವು ನಿದರ್ಶನಗಳನ್ನು 


ಗಮನಿಸಬಹುದು. 

೧. ಭಾಮಿನಿ ಷಟ್ಪದಿಯಲ್ಲಿ ಕೃತಿಕಾರರೇ ಸರಸ್ಪತಿ ಪ್ರಾರ್ಥನೆ ಹೀಗಿದೆ. : 
ಬೆರಳೊಳಕ್ಷರಮಾಲೆ ಪುಸ್ತಕ 

ಕರವೆರಡರಲಿ ಪಾಶ ಅಂಕುಶ 

ವಿರಳ ಹಂಸದ ನಾವೆಯಲಿ ಸುಜಲ ವಿಹಾರ 


ಕವನದ "ಪಾತರಗಿತ್ತಿ' ವಿಮರ್ಶೆ ಮಾಡುವ ಕಾಲಕ್ಕೆ ಅದರ ಅರ್ಥ ಸರಿಯಾಗಿ 
ತಿಳಿದಿರಲಿಲ್ಲ ಎಂದು ಹೇಳುವ ಅವರ ಪ್ರಾಮಾಣಿಕತೆ ಅನ್ಯಾದೃಶ್ಯ-ಎಂದೆಲ್ಲ 
ವಿಶ್ಲೇಷಿಸಿ ಕುಲಕರ್ಣಿಯವರು ಬೇಂದ್ರೆಯವರ ಸಾಹಿತ್ಯವನ್ನು ಮೊದಲ 
ಓದಿನಲ್ಲಿ ಅರ್ಥೈಸುವುದು ಕಷ್ಟಕರವೆಂದೂ ಮತ್ತು ಹಲವು ಬಾರಿಯ ಮರು 
ಓದಿನಿಂದ ಮಾತ್ರ ಅರ್ಥೈಸಬಹುದೆಂದು ಹೇಳುತ್ತಿದ್ದರು. ತೀ.ನಂ.ಶ್ರೀಯವರ 
ಹೇಳಿಕೆಯನ್ನು ಜ್ಞಾಫಿಸಿಕೊಂಡರು. 

ಡಾ. ಎಸ್‌. ಅನಿಲ್‌ಕುಮಾರ್‌ ಅವರು ಎಲ್ಲರಿಗೂ ಸ್ಟಾಗತ ಕೋರಿದರು. 


ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಅವರ ವಂದನಾರ್ಪಣೆಯೊಂದಿಗೆ ಕಾರ್ಯಕ್ರಮ 


ಮುಕ್ತಾಯವಾಯಿತು. 

೧೨-೧೨-೨೦೧೮ 

ವಿ.ಸೀ, ಶಾಂತಾ ಪ್ರಭುಶಂಕರ, ವೆಂಕಟರಂಗಪ್ಪ, ಟಿ.ಎನ್‌. 
ಮಹದೇವಯ್ಯ, ಜಿ.ಪಿ. ರಾಜರತ್ನಂ, ರಾಮಚಂದ್ರ ಪಟವಾರಿ, 
ಚಂದ್ರ ಶೇಖರ್‌ ಶರ್ಮ-ಸಂಯುಕ್ತ ದತ್ತಿಗಳು. 

it ಡಾ. ಜಿ. ಅಶ್ಚತ್ಯನಾರಾಯಣ.. ಹಿರಿಯ ಸಾಹಿತಿ 

ಷಯ: ದೇವುಡು - ವ್ಯಕ್ತ ಮತ್ತು ಬರಹ 

Br ಮೊದಲಿಗೆ. ಡಾ.ಆರ್‌. ಲಕ್ಷಿ ನಾರಾಯಣ, ಅಧ್ಯಕ್ಷರು, 
ಪ್ರಾಸ್ತಾವಿಕವಾಗಿ ದತ್ತಿದಾನಿಗಳ ಪರಿಚಯವನ್ನು ಮತ್ತು ಕನ್ನಡ ಸರಸ್ವತ ಲೋಕಕ್ಕೆ 
ಅವರ ಅಮೂಲ್ಯ ಕೊಡುಗೆಗಳನ್ನು ತಿಳಿಸಿ, ಸಂಕ್ಷಿಪ್ತವಾಗಿ ಕೃತಿಗಳ ಬಗ್ಗೆಯೂ 
ಪರಿಚಯಿಸಿ, ದತ್ತಿದಾನಿಗಳ ಕುಟುಂಬವರ್ಗದವರನ್ನೂ ಮತ್ತು ಸಭಿಕರನ್ನೂ 
ಸ್ವಾಗತಿಸಿದರು. ನಂತರ ಹಿರಿಯ ಸಾಹಿತಿಗಳೂ ಸಂಘಟನಾಕಾರರು ಮತ್ತು 
ಮಕ್ಕಳ ಸಾಹಿತ್ಯದಲ್ಲೂ ಶ್ರಮಿಸುತ್ತಿರುವ ಪ್ರೊ.ಜಿ. ಅಶ್ವತ್ಥನಾರಾಯಣ ಅವರ 
ಪರಿಚಯವನ್ನು ನೀಡಿ, ಅವರ ಕೆಲವು ಕೃತಿಗಳನ್ನು ಹೆಸರಿಸಿ, ಉಪನ್ಯಾಸಕ್ಕೆ 
ಅನುವು ಮಾಡಿಕೊಟ್ಟರು. 

ದೇವುಡು ಅವರ ವ್ಯಕ್ತಿತ್ವದ ಬಗ್ಗೆಯಾಗಲಿ ಅವರು ಸಾಹಿತಿಯಾಗಿ, 


ಸರಸಿಜಾಕ್ಷನ ಸುತನರಾಣಿಯೆ 

ವರದೆ ಶಾರದೆ ನುಡಿವಿಶಾರದೆ 

ಸರಳ ಪದರೂಪದಲಿರುತಕರವಿಡಿದು ನಡೆಸಮ್ಮ 

ಇದಲ್ಲದೆ ಪ್ರ ಪ್ರಸಿದ್ಧ ಯಾಕುಂದೇಂದುತುಷಾರಹಾರ ಧವಳಾ ಶ್ಲೋಕದ 
ಕನ್ನಡ ಪಡ್ಯಾನುವಾದವನ್ನೂ ಕೃತಿಯಲ್ಲಿ ಕಾಣಬಹುದು. 

ಅದೇ ರೀತಿ ಜಯದೇವ" ಕವಿಯ ದಶಾವತಾರ ಸ್ತೋತ್ರ “ಪ್ರಳಯ 
ಪಯೋಧಿಜಲೇಳಕನ್ನಡದಲ್ಲಿ ಹೀಗೆಸೊಗಸಾಗಿ ಪದ್ಮಾನುವಾದಗೊಂಡಿದೆ . 
ಪ್ರಳಯಜಲದಿಂದ ವೇದವನುಳಿಸಿದೆ 

ನಾವೆಯೊಳು ಲೀಲೆಯಲ್ಲಿ 

ಮೀನಶರೀರವ ತಳೆದ ಕೇಶವನೇ 

ಜಯವು ನಿನಗೆ ಜಗದೀಶ್ವರನೆ 

ಪ್ರತಿಯೊಂದು ಪದ್ಯವೂ ಹೃದ್ಯವೂ, ಸರಳಗನ್ನಡದಲ್ಲಿ ಅರ್ಥದ ಸೊಬಗನ್ನು 
ಮೂಡಿಸುವಂತದೂ ಆಗಿದೆ. ಈ ಉಪಯುಕ್ತ ಕಾರ್ಯಕ್ಕಾಗಿ ಕೃತಿಕಾರರು 
ಅಭಿನಂದನೀಯರು . ಕೃತಿಗೆ ಚಿನ್ನಯ ಮಿಷನ್‌ ನ ಪೂಜ್ಯ ಬ್ರಹ್ಮಾನಂದರ 
ಆಶೀರ್ವಾದಪೂರ್ವಕ ಮುನ್ನುಡಿಯಿದೆ ಸ್ತೋತ್ರಚಂದ್ರ ಬಳಗದ ಐವತ್ತಐದು 
ಉತ್ಸಾಹಿ ಸದಸ್ಯರ ವಿನಿಯೋಜನೆಯ ಧನಸಹಾಯ ಕೃತಿಗೆ ಒದಗಿದೆ. 
ಶ್ರೀಪದ್ಮ ಪ್ರಿಂಟರ್ಸ್‌ ಅವರ ಸುಂದರವಾದ ಮುದ್ರಣದ ಆಸರೆ ಕೃತಿಯನ್ನು 
ಬೆಂಬಲಿಸಿದೆ. 

ಸಾಹಿತ್ಯಾಸಕ್ತರು ಆಸ್ವಾದಿಸಿ ಆನ೦ದಿಸಬೇಕಾದ ಕೃತಿ. 


Page 4 | January 2019 Honganasu 


Vol. 05 Issue 10 


ಪ್ರತಿಕೋದ್ಯಮಿಗಳಾಗಿ ಶಿಕ್ಷಣ ತಜ್ಞರಾಗಿ 
ನಟರಾಗಿ ಸಲ್ಲಿಸಿದ "ಕೇವೆಯಾಗಲಿ 
ಹೀಗೆ ಹಲವಾರು ಕ್ಷೇತ್ರದಲ್ಲಿನ ಅವರ 
ಕೊಡುಗೆಗಳನ್ನು ಬರಿದೇ ಹೇಳಿ, 
ಪರಿಚಯಿಸಿ, ಉಪನ್ಯಾಸ ಅಂತ್ಯಮಾಡಲು 
ಸಾದ್ಯವಾದೀತೇ! ಇಲ್ಲ. ಆದ್ದರಿಂದ ಶ್ರೀ 
ಜಿ. ಅಶ್ವತ್ಥನಾರಾಯಣ ಅವರು, ದೇವುಡು 


ಮತ್ತು ಆಶ್ಚರ್ಯ ಮೂಡಿಸುವ ಹಾಗೆ 
ಸಭಿಕರನ್ನು ಹಿಡಿದಿಟ್ಟರು. ಅವರು 
ಸಹ್ಯ ದಯ ವಿದ್ವಾಂಸರು ಮತ್ತು ಸಂಸ್ಕ ತಿ 
ಚಿಂತಕರೆನ್ನುವುದಕ್ಕೆ, ಶ್ರೀ ಉತ್ತಂಗಿ ಚನ್ನ ಪ್ರನವರು, ಒಮ್ಮೆ. ದೇವುಡು ಅವರ ಮನಗೆ 
ಭೇಟಿ ನೀಡಿದಾಗ, “ದೇವುಡು, ಅವರಿಗೆ 'ಸತ್ಯರಿಸಿದ ರೀತಿ ಅಭೂತಪುರ್ವವಾದ್ದು 


ಮತ್ತು ಸಾಹಿತಿಗಳಲ್ಲಿ ಅಸೂಯೆ/ಈರ್ಷೆ "ತೋಟಿ ತರುವುದಿಲ್ಲ ಎಂಬುದಕ್ಕೆ ಪ 


ಒಂದು ನಿದರ್ಶನ. 

ಇದಲ್ಲದೆ ದೇವುಡು ಅವರ ಬಗ್ಗೆ ಡಾ.ದ.ರಾ.ಬೇಂದ್ರೆ ಮತ್ತು ಶ್ರೀ 
ಎಂ.ಎನ್‌. ವ್ಯಾಸರಾವ್‌ ಅವರುಗಳ ವ್ಯಕ್ತಿ ಚಿತ್ರಣಗಳನ್ನೂ ಹಂಚಿಕೊಂಡರು. 
ನಂತರ ದೇವುಡು ಅವರ ವಿಷುಲವಾದ ಸಾಹಿತ್ಯ ಸಂಪತ್ತನ್ನು ಕತೆ, ಕಾದಂಬರಿ, 
ನಾಟಕ, ವಿಮರ್ಶೆ, ಜಾನಪದ, ಅನುವಾದಿತ ಹೀಗೆ ಹಲವಾರು ಕ್ಷೇತ್ರಗಳಲ್ಲಿ 
ಅವರ ಕೊಡುಗೆಯನ್ನು ಪರಿಚಯಿಸಿದರು. 

ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಹಸ್ತಪ್ರತಿ 
ವಿಭಾಗದ ಸಂಯೋಜಕರಾದ ಶ್ರೀ ಬಿ.ಎಸ್‌. ಗುರುಪ್ರಸಾದ್‌ ಅವರು 
ನೆರವೇರಿಸಿದರು. 

೧೬-೧೨-೨೦೧೮ 

ಡಾ. ಬಿ.ಜಿ.ಎಲ್‌. ಸ್ಟಾಮಿ - ನೂರರ ನೆನಪು 

ಉಪನ್ಯಾಸ: ಡಾ. ಸುಂದರರಾಜನ್‌ ನಿವೃತ್ತ ಸಸ್ಯಶಾಸ್ತ್ರ ಪ್ರಾಧ್ಯಾಪಕರು 
ವಿಷಯ: ಡಾ. ಬಿ.ಜಿ.ಎಲ್‌. ಸ್ವಾಮಿ ಅವರ ಸಸ್ಕ 


ೈ ಶಾಸ್ತ್ರೀಯ ಬರಹ 
ಹಾಗೂ ಸಂಶೋಧನೆ 
ಉಪನ್ಯಾಸ : ಡಾ. ಎಸ್‌. ಎಲ್‌. ಶ್ರೀನಿವಾಸ ಮೂರ್ತಿ, ನಿವೃತ್ತ ಕನ್ನಡ 


ಪ್ರಾಧ್ಯಾಪಕರು 

ವಿಷಯ: ಡಾ. ಬಿ.ಜಿ.ಎಲ್‌. ಸ್ವಾಮಿ ಅವರ ವಿಡಂಬನಾತ್ಮಕ ಬರಹಗಳು 

ಅಧ್ಯಕ್ಷತೆ: ಶ್ರೀ ಎಸ್‌. ದಿವಾಕರ್‌, ಖ್ಯಾತ ಲೇಖಕರು 

ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ.ಆರ್‌.ಲಕ್ಷ್ಮೀನಾರಾಯಣ ಅವರು ಪ್ರಾಸ್ತಾವಿಕ 
ನುಡಿಗಳನ್ನಾ ಡುತ್ತಸ ಸ್ತ್ರ ಸಂಬಂಧಿತ ಸಂಶೋಧನಾತ್ಮಕ ಲೇಖನಗಳು ಮತ್ತು 
ಹಲವಾರು ಗಳನ್ನು eA ವಿಡಂಬನೆ ಬರಹಗಳನ್ನು ಶ್ರೀ ಸ್ವಾಮಿಯವರು, 
ಸಾಹಿತ್ಯ ಲೋಕಕ್ಕೆ ಕೊಡುಗೆಯಾಗಿ ನೀಡಿದ್ದಾರೆ. ಇವವ ಅಂತರರಾಷ್ಟ್ರೀಯ 
ಖ್ಯಾತಿಯ ಸ ಸಸ್ಯಶಾಸ್ತಜ್ಯು ಮತ್ತು ಸ ಸ್ಯ ಸ್ಸ ಶಾಸ್ತ್ರೀಯ ಸಾಹಿತ್ಯಕ್ಕೂ ಇವರ ಕೊಡುಗೆ 
ಸಸ್ಯಶಾಸ್ತ್ರ ಇಎದ್ಯಾರ್ಥಗಳನಲ್ಲರೆ ಸಾಮಾನ್ಯ ಸಾಹಿತ್ಯಾಸಕ್ತರಿಗೂ 

ಸ್ಯದೊಂದಿಗೆ, ``ಓನಸಾಮಾನ್ಯರಿಗೂ ಅರ್ಥವಾಗುವಂತೆ ಸಸ್ಯಗಳ ಬಗ್ಗೆ 
4 pp ಅವರ ರೀತಿ, 'ಮೆಚ್ಚುವಂತಹದ್ದು ಬಿ.ಎಂ.ಶ್ರೀ ಪ್ರತಿಷ್ಠಾ ಪ್ಲಾನವು 
ಇಂತಹ ವಿಜ್ಞಾನಿ ಮತ್ತು ಸಾಹಿತಿಯನ್ನು ನೆನೆಯುವುದು. ಯುಕ್ತವೆಂದು 


Honganasu 


ಅವರ ಬಗ್ಗೆ ಹಲವಾರು ಘಟನೆಗಳನ್ನು 


January 2019 


ತಿಳಿದು, ಡಾ.ಬಿ.ಜೆ.ಎಲ್‌. ಸ್ವಾಮಿ “ನೂರರ ನೆನಪು' ಕಾರ್ಯಕ್ರಮವನ್ನು 
ವಿಸಾ ಹೇಳಿದರು. ಬಿ.ಜಿ.ಎಲ್‌. ಸ್ವಾಮಿಯವರೊಂದಿಗೆ 

ಶಾಸ್ತ್ರದ ವಿಚಾರವಾಗಿ ಸ ೦ಪರ್ಕಹೊಂದಿದ್ದ, ನಿವೃ ತ್ತಸ ಸೃಶಾಸ್ತಪ ಸ್ತ ಪ್ರಾಧ್ಯಾಪ ಪಕರಾದ 
1 eR Mi ಸಭೆಗೆ ಪರಿಚಯ” ಮಾಡಿದರು. ಸ್ವಾಮಿಯವರ 
ವಿಡಂಬನಾತ್ಮಕ ಬರಹಗಳ ಬಗ್ಗೆ ಪ ಪರಿಚಯಿಸಲು ಆಗಮಿಸಿದ್ದ ಡಾ. ಎಸ್‌. ಎಲ್‌. 


ಶ್ರೀನಿವಾಸಮೂರ್ತಿ ಯವರನ್ನು ಮತ್ತು ಅಧ್ಯಕ್ಷತೆವಹಿಸಿದ್ದ ಶ್ರೀ. ಎಸ್‌. ದಿವಾಕರ್‌ 


ಅವರನ್ನು ಸಭೆಗೆ ಪರಿಚಯಿಸಿ, ಎಲ್ಲರನ್ನೂ ಕಾರ್ಯಕ್ರಮಕ್ಕೆ ಆಹ್ವಾನಸಿದರು. 

ಡಾ.ಸುಂದರ ರಾಜನ್‌ ಅವರು ಸ್ವಾಮಿಯವರ ಬಹುಮುಖ, ಆಸಕ್ತಿ 
ಅಭಿರುಚಿಗಳ ಬಗ್ಗೆ ಪರಿಚಯಿಸಿದರು. ಅವರ ವಿಶ್ವಮಾನ್ಯ ಸಂಶೋಧನೆ, 
ತಮ್ಮ ಲೇಖನಗಳಿಗೆ ತಾವೇ ಸಾಂದರ್ಭಿಕವಾಗಿ ರೇಖಾಚಿತ್ರಗಳನ್ನು 
ರಚಿಸುತ್ತಿದ್ದುದು ಸಣ್ಣ ಸಣ್ಣ ವಿಷಯಗಳಲ್ಲೂ ಅವರ ೩೬೦ ಡಿಗ್ರಿಯಂತೆ 
ಅವರ ದೃಷ್ಠಿಕೋನ, “ಪಂಡಿತ ಪುತ್ರೋಶುದ್ಧ ಶುಂಠಿಃ ಎಂಬ ಹೇಳಿಕೆಯನ್ನು 
ಮ ಅವರ ಪ್ರತಿಭೆ, ಇಂತಹ ಹಲವು ವಿಷಯಗಳನ್ನು ಕೆಲವು 

ಪ್ರಸಂಗಗಳೊಂದಿಗೆ ಹಂಚಿಕೊಂಡರು. ಸಸ್ಯಶಾಸ್ತ ಸ್ತದಲ್ಲಿ ಬರುವಿ “ಕಸಿ 
ವಿಜ್ಞಾನ” ವು. ಪೋರ್ಚುಗೀಸರ ಕೊಡುಗೆ ಏನ್ನಲ, ಅದು ಬೃಹತ್‌ 
ಸಂಹಿತೆಯ ವೃಕ್ಷಾಯುರ್ವೇದ ಭಾಗಗಲ್ಲಿ ಉಲ್ಲೇಖವಾಗಿರುವುದನ್ನು' ಸ್ವತ: 
ಸ್ವಾಮಿಯವರೇ ತಿಳಿಸಿದ್ದಾರೆಂದು ಹೇಳಿದರು. 

ಡಾ. ಎಸ್‌.ಎಲ್‌. ಶ್ರೀನಿವಾಸಮೂರ್ತಿ ಮಾತನಾಡುತ್ತಾ. ಬಿ.ಜಿ.ಎಲ್‌. 
ಅವರ ಬರಹಗಳಲ್ಲಿ ವಿಡಂಬನಾ ಛಾಯೆ ಇರುವುದು ನಿಜ, ಆದರೆ ಅವುಗಳನ್ನು 
ಕೇವಲ ಇತರ ವಿಡಂಬನಾ ಬರಹಗಳ ಗುಂಪಿಗೆ ಸೇರಿಸಲು ಕಷ್ಟಸಾಧ್ಯವೆಂಬ 
ಅಭಿಪ್ರಾಯ ವ್ಯಕ್ತಪಡಿಸಿದರು. ಅವರ ಕೃತಿಗಳಲ್ಲಿ ಅಡಗಿರುವ ಭಾವನೆಗಳನ್ನು 
ಅರ್ಥಮಾಡಿಕೊಂಡರೆ, ಅವುಗಳು ವಿಡಂಬನಾ ಸಾಹಿತ್ಯದ ಗುಂಪಿಗೆ 
ಸೇರದಿರುವ ಕೃತಿಗಳು. ಕಾಲೇಜುಗಳಲ್ಲಿ, ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿನ 
ವಿಶ್ವವಿದ್ಯಾನಿಲಯದಲ್ಲಿನ ಅಧಿಕಾರಶಾಹಿ ಧೋರಣೆ, ಮೌಲ್ಯನಾಶಗಳನ್ನು 
ಕನ್ನಡಿ ಹಿಡಿಯುವುದು ಅವರ ಬರಹಗಳ ಉದ್ದೇಶಗಳಿಗೆ, ಅದನ್ನು ಹಾಸ್ಯದ 
ಭಾಷೆಯಲ್ಲಿ ಹೇಳಿದ್ದಾರೆ. ಯಾಕೆಂದರೆ ಬೇರೆಯ ವಿಡಂಬನಾ ಸಾಹಿತ್ಯದ 
ಲಕ್ಷಣಗಳಾವುವೂ ಅವರ ಕೃತಿಗಳಲಿಲ್ಲ. ವ್ಯಂಗ್ಯ ದೃಷ್ಠಿಯಿಂದ ನೋಡುವ 
ಸ್ವಭಾವದ ಬರವಣಿಗೆ ಎಂಬ ಅಭಿಪ್ರಾಯ ವ್ಯಕ್ತಪಡಿಸಿದರು. 

ಅಧ್ಯಕ್ಷೀಯ ಮಾತುಗಳನ್ನಾಡಿದ ಶ್ರೀ ಎಸ್‌. ದಿವಾಕರ್‌ ಅವರು, 
ಅವರೊಂದಿಗಿನ ಒಡನಾಟದ ಮತ್ತು ಅವರೊಂದಿಗೆ ತಾವು ನಡೆಸಿದ ಕೆಲವು 
ಸಂದರ್ಶನದ ಕುತೂಹಲಕರವಾದ ಕ್ಷಣಗಳನ್ನು ನಮ್ಮೆಲ್ಲರೊಂದಿಗೆ ಹಂಚಿ 
ಕೊಂಡರು. ಹತ್ತು ಭಾಷೆಗಳ ಪರಿಚಯವಿರುವ ಸ್ವಾಮಿಯವರ ಅದ್ಭುತ ವ್ಯಕ್ತಿತ್ವ, ಕಲ್ರೆ, 
ಸಂಗೀತ ಹೀಗೆ “ಹಲವಾರು ವಿಷಯಗಳಲ್ಲಿ ಅವರಿಗಿದ್ದ ಆಳವಾದ" ಜ್ಞಾನ ಇತ್ಯಾದಿ 
ವಿವರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡರು. ಡಾ. ಸ್ವಾಮಿಯವರಿಗೆ, 'ಪಕ್ಕಬೇಕಾದ 
ಸನ್ಮಾನ, ಮರ್ಯಾದೆ ಸಿಗದೆ, ಅನ್ಯಾಯವಾಗಿದೆ ಎಂದು. ವಿಷಾದ ವ್ಯಕ್ತಪಡಿಸಿದರು. 

* ಕಾರ್ಯಕ್ರಮದ ನಿರೂಪಣೆ ಮತ್ತು ವಂದನಾರ್ಪಣೆಯನ್ನು ಶ್ರೀ ಬಿ.ಆರ್‌. 
ರವೀಂದ್ರನಾಥ್‌ ನಿರ್ವಹಿಸಿದರು. 

ಪ್ರದರ್ಶನ : 

ಡಾ. ಬಿ.ಜಿ.ಎಲ್‌. ಸ್ಟಾಮಿ - ನೂರರ ನೆನಪು ಕಾರ್ಯಕ್ರಮದ 

ದಿನದಂದು ಶ್ರೀ ಮುಂ.ಅ. ವೆಂಕಟೇಶ್‌ ಅವರು ಡಾ.ಬಿ.ಜಿ.ಎಲ್‌. ಸ್ವಾಮಿ 
ಅವರ ಬಗ್ಗೆ ದಿನಪತ್ರಿಕೆಗಳಲ್ಲಿ ಪ್ರಕಟಗೊಂಡಿರುವ ಲೇಖನಗಳ ಸಂಗ್ರಹವನ್ನು 
ಪ್ರದರ್ಶಿಸಿದರು. ಶ್ರೀ ಮುಂ. ಅ. ವೆಂಕಟೇಶ್‌ ಅವರು ನಾಡಿನ ಎಲ್ಲಾ 
ಸಾಹಿತಿಗಳ ಬಗ್ಗೆ `` ಪ್ರಕಟಗೊಂಡಿರುವ 
ಲೇಖನಗಳನ್ನು ಹಲವು ದಶಕಗಳ 
ಕಾಲದಿಂದ ಸಂಗ್ರಹಿಸುತ್ತಾ 
ಬಂದಿರುತ್ತಾರೆ. ಅವರು ಸುಮಾರು 
೬೦ ಸಾವಿರಕ್ಕೂ ಮೀರಿ ಪತ್ರಿಕೆಗಳಲ್ಲಿ 
ಪ್ರಕಟಗೊಂಡ ಲೇಖನಗಳನ್ನು 
ಸಂಗ್ರಹಿಸಿರುತ್ತಾರೆ. 


Vol. 05 Issue 10 


ಸಾಹಿತ್ಯ ಸಂಚಲನ - ೫ 
ಬಿ.ಎಂ.ಶ್ರೀ ಪ್ರತಿಷ್ಠಾನದ ಸಹಯೋಗದಲ್ಲಿ 
ಕರ್ನಾಟಕ ಲೇಖಕಿಯರ ಸಂಘದ ಕಾರ್ಯಕ್ರಮ 
ಸಂಗೀತ ಮತ್ತು ಗಮಕ ವಿದುಷಿ: ಎನ್‌. ಶ್ರೀಮತಿ ಜಯರಾಂ 
ಮತ್ತು ಹೇಮಾ ರವಿಶಂಕರ್‌ 


1 ಕರ್ಕಾಟಕ ಲೇಎಂಂರ ಸಂಘ!) 


ಕರ್ನಾಟಕ ಲೇಖಕಿಯರ ಸಂಘವು ಬಿ.ಎಂ.ಶ್ರೀ ಪ್ರತಿಷ್ಠಾನದ 
ಸಹಯೋಗದಲ್ಲಿ ಹಮ್ಮಿಕೊಂಡಿರುವ ಸಾಹಿತ್ಯ ಸಂಚಲನ ಸರಣಿಯ ಐದನೆಯ 
ಕಾರ್ಯಕ್ರಮಕ್ಕೆ ಆಹ್ಹಾನಿತರಾಗಿ ಆಗಮಿಸಿದ ಮುಖ್ಯ ಅತಿಥಿ, ಗಮಕ ಮತ್ತು 
ಸಂಗೀತ ವಿದುಷಿ ಶ್ರೀಮತಿ.ಎನ್‌. ಶ್ರೀಮತಿ ಜಯರಾಂರವರು ದಿನಾಂಕ ೨೧. 
೧೧. ೨೦೧೮ರಂದು ಪ್ರತಿಷ್ಠಾನದ ಎಂ.ವಿ.ಸೀ. ಸಭಾಂಗಣದಲ್ಲಿ “ಗಮಕ ಕಲೆ 
ಮತ್ತು ಸಾಹಿತ್ಯ ಪ್ರಚಾರ' ಎಂಬ ವಿಷಯದ ಬಗ್ಗೆ ಉಪನ್ಯಾಸ ನೀಡಿದರು. 
ಉಪನ್ಯಾಸದ ನಂತರ ಹಲವಾರು ಪ್ರಾತಿನಿಧಿಕ ಕಾವ್ಯಗಳನ್ನು ವಾಚನ ಮಾಡಿದ 
ಶ್ರೀಮತಿಯವರಿಗೆ ಅವರ ಮಗಳು ಹೇಮಾ ರವಿ ಶಂಕರ್‌ ಸಹಕಾರ ನೀಡಿದರು. 

ಶಾಂತಾಬಾಯಿ ಸೇತೂರಾವ್‌ ಹಾಗೂ ಕೃಷ್ಣಗಿರಿ ಕೃಷ್ಣರಾಯರ ದತ್ತಿನಿಧಿಗಳಿಂದ 
ಪ್ರಾಯೋಜಿತವಾದ ಈ ಕಾರ್ಯಕ್ರಮದಲ್ಲಿ ಮೊದಲಿಗೆ ಶ್ರೀಮತಿಯವರು ದತ್ತಿ 
ದಾನಿಗಳಿಗೆ ಕೃತಜ್ಞತೆ ಸಲ್ಲಿಸಿದರು. ಕೃಷ್ಣಗಿರಿ ಕೃಷ್ಣರಾಯರ ದತ್ತಿನಿಧಿ ಕಾರ್ಯಕ್ರಮದಲ್ಲಿ 
ಭಾಗವಹಿಸುತ್ತಿರುವುದು ತಮಗೆ ಸಂತಸ ತಂದಿರುವ ವಿಷಯ. 

ಉಪನ್ಯಾಸವನ್ನು ಮುಂದುವರಿಸಿದ ಶ್ರೀಮತಿಯವರು "ಹಿಂದೂ ಧರ್ಮದಲ್ಲಿ 
ಪರಿಗಣಿಸುವ ಅರವತ್ನಾಲ್ಕು ವಿದ್ಯೆಗಳಲ್ಲಿ ಒಂದಾದ ಗಮಕ ಕಲೆಗೆ ವಿಶಿಷ್ಟ ಸ್ಥಾನವಿದೆ. 
ರಾಮಾಯಣದ ಕಾಲದಿಂದಲೂ ಪ್ರಚಲಿತವಾಗಿರುವ ಗಮಕ ಕಲೆಗೆ ವಾಲ್ಮೀಕಿಯೇ ಆದಿ 
ಗುರು. ಶ್ರೀರಾಮನ ಕತೆಯನ್ನು ಜನರಿಗೆ ಮುಟ್ಟಿಸಲು ವಾಲ್ಮೀಕಿ ಮಹರ್ಷಿಗಳು ಈ ಕಲಾ 
ಪ್ರಕಾರವನ್ನು ಬಳಸಿಕೊ೦ಡರು ಸಂಗೀತ ಶಾಸ್ತ್ರದ ಮೇಳಕರ್ತರಾಗಗಳ ಉಗವಕ್ಕಿಂತ 


ಎಂವಿಸೀ - ಬದುಕು - ಒಂದು ನೋಟ-೩ 
--ಡಾ. ಪಿ.ವಿ. ನಾರಾಯಣ 
ಈ ಮಧ್ಯೆ ಇತರ ನಾನಾ ಕಾರ್ಯಗಳಲ್ಲಿಯೂ ಅವರು ತಮ್ಮನ್ನು ತೊಡಗಿಸಿಕೊಂಡು 
ತಮ್ಮ ಬುದ್ಧಿಶಕ್ತಿಯನ್ನು ಹರಿತಗೊಳಿಸಿಕೊಳ್ಳುತ್ತಿದ್ದರು. ೧೯೬೫ ರಲ್ಲಿ ಅಣ್ಣಾಮಲೈ 
ಮತ್ತು ಮೈಸೂರು ವಿಶ್ವವಿದ್ಯಾನಿಲಯಗಳು ಆಯೋಜಿಸಿದ್ದ ಭಾಷಾವಿಜ್ಞಾನ 
ಗೋಷ್ಠಿಗಳಲ್ಲಿ ಭಾಗವಹಿಸಿದರು. ದಕ್ಷಿಣ ಭಾಷಾ ಪುಸ್ತಕ ಸಂಸ್ಥೆಯ ಆಶ್ರಯದಲ್ಲಿ 


ನಡೆದ ಮಕ್ಕಳ ಸಾಹಿತ್ಯದ ಕುರಿತ ವಿಚಾರಗೋಷ್ಠಿಯಲ್ಲಿ ಪಾಲುಗೊಂಡರು. ತಮ್ಮ 


ನಿವೃತ್ತಿಗೆ ಮುಂಚೆ ಮೈಸೂರು ವಿಶ್ವವಿದ್ಯಾನಿಲಯದ ಸುವರ್ಣ ಮಹೋತ್ಸವ 
ಲೇಖಕರ ಸಮ್ಮೇಳನದಲ್ಲಿ ಭಾಗಿಯಾದರು; ಹಾಗೆಯೇ ಸೆಂಟ್ರಲ್‌ ಕಾಲೇಜು 
ಕರ್ನಾಟಕ ಸಂಘದ ವಿಚಾರ ಗೋಷ್ಠಿ ಮೈಸೂರು ವಿಶ್ವವಿದ್ಯಾಲಯದ 
ವತಿಯಿಂದ ನಡೆದ “ಭಾರತೀಯ ಕಾವ್ಯಮೀಮಾಂಸೆಗೆ ಕನ್ನಡ ಕವಿಗಳ ಕೊಡುಗೆ' 
ಎ೦ಬ ವಿಷಯದ ಬಗ್ಗೆ ನೀಡಿದ ಮೂರು ವಿಶೇಷೋಪನ್ಯಾಸ ಕಾರ್ಯಕ್ರಮ, 
ಈ ಮಧ್ಯೆ ಸಣ್ಣ ಪುಟ್ಟ ಗೋಷ್ಠಿಗಳಲ್ಲಿ ವಿಚಾರ ಸಂಕಿರಣಗಳಲ್ಲಿ ಭಾಗಿಗಳಾಗಿದ್ದರು. 
ನಿವೃತ್ತರಾದ ಮೇಲೂ ಅವರು ಮಿಧಿಕ್‌ ಸೊಸೈಟಿ ಆಯೋಜನೆಯ 
ರಾಷ್ಟ್ರಕೂಟ ಹಾಗೂ ಚಾಲುಕ್ಕ ರಾಜಮನೆತನಗಳ ಬಗೆಗಿನ ವಿಚಾರಗೋಷ್ಠಿ, 


ಮೊದಲೇ ಲವಕುಶರು ಗಮಕ ಹಾಡಿದರು. ಗಮಕದಲ್ಲಿ ಸಂಗೀತಕ್ಕಿರುವಷ್ಟೇ ಪ್ರಮುಖ್ಯತೆ 
ಸಾಹಿತ್ಯಕ್ಕೂ ಇರುವುದು ಗಮನಾರ್ಹ.ಪದಗಳನ್ನು ಬಿಡಿಸಿ ನವರಸಗಳನ್ನು ಅರ್ಥ 
ಸಮೇತ ಪರಿಣಾಮಕಾರಿಯಾಗಿ ಸಂಗೀತದ ಮೂಲಕ ಕಾವ್ಯದ ಸೌಂದರ್ಯವನ್ನು 
ಜನಸಾಮಾನ್ಯರಿಗೆ ತಲುಪಿಸುವಲ್ಲಿ ಗಮಕಿಗಳ ಪಾತ್ರ ಹಿರಿದು. ರನ್ನ, ಜನ್ನ, ಪಂಪ, 
ಹರಿಹರ, ರಾಘವಾಂಕ, ಕುಮಾರ ವ್ಯಾಸರ ಕಾವ್ಯ ಇಂದಿಗೂ ಜೀವಂತವಾಗಿರಿಸಲು 
ಗಮಕಿಗಳೇ ಕಾರಣ. ಜನಮಾನಸದಲ್ಲಿ ರಾಮಾಯಣ ಮತ್ತು ಮಹಾಭಾರತದಂತಹ 
ಮಹಾಕಾವ್ಯಗಳನ್ನು ಉಳಿಸಿಕೊಂಡು ವಾಚನ, ವ್ಯಾಖ್ಯಾನಗಳಿಂದ ಅನಕ್ಷರಸ್ತರನ್ನೂ 
ತಲುಪಬಲ್ಲ ಗಮಕ ಕಲೆ ನಶಿಸಿಹೋಗದಂತೆ ಕಾಪಾಡಿಕೊಳ್ಳುವ ಜವಾಬ್ದಾರಿ ನಮ್ಮ 
ಮೇಲಿದೆ. 

ಪದ್ಯ-ಗದ್ಯಗಳ ಮಿಶ್ರಣ, ಛಂದಸ್ಸಿನ ಅರಿವು ಇದ್ದಾಗ ಮಾತ್ರ ಒಬ್ಬ ಗಮಕಿಯ 
ಕೆಲಸ ಸುಗಮವಾಗುತ್ತದೆ. ವೇದಿಕೆಗಳಲ್ಲಿ ಪ್ರದರ್ಶಿಸಬಲ್ಲ ಲಲಿತಕಲೆಗಳಲ್ಲಿ ಯಾವುದೇ 
ಹಿನ್ನೆಲೆ ಸಂಗೀತದ ಅವಶ್ಯಕತೆ ಇಲ್ಲದೆ ಸ್ವತಂತ್ರವಾಗಿ ಪ್ರದರ್ಶಿಸಲು ಸಾಧ್ಯವಿರುವುದು 
ಗಮಕ ಕಲೆಯೊಂದೆ. 

ಗಮಕ ವಾಚನದ ಭಾಗದಲ್ಲಿ ವಿದುಷಿ ಶ್ರೀಮತಿಯವರು ಪಂಪ, ರನ್ನ, 
ರಾಘವಾಂಕ, ಕುಮಾರವ್ಯಾಸ, ಲಕ್ಷ್ಮೀಶ, ಹರಿಹರ, ತೊರವೆ ನರಹರಿ, ಕುವೆಂಪುರವರ 
ಕಾವ್ಯಗಳಿಂದ ಆಯ್ದ ಭಾಗಗಳನ್ನು ಸುಶ್ರಾವ್ಯವಾಗಿ ವಾಚಿಸಿ ಸಭಿಕರನ್ನು ರಂಜಿಸಿದರು. 
ಹೇಮಾ ರವಿಶಂಕರ್‌ರವರು ಆಯಾ ಕಾವ್ಯಗಳ ಬಗ್ಗೆ ವಿವರಣೆ ನೀಡಿ ಅವರಿಗೆ ಸಹಕಾರ 
ನೀಡಿದರು. 

ಬಿ.ಎಂ.ಶ್ರೀ. ಪ್ರತಿಷ್ಠಾನದ ಅಧ್ಯಕ್ಷರಾದ ಡಾ. ಅರ್‌. ಲಕ್ಷ್ಮೀನಾರಾಯಣ್‌ರವರು 
ಮಾತನಾಡುತ್ತಾ ನಮ್ಮ ಮಹಾಕಾವ್ಯಗಳನ್ನು ಜೀವಂತವಾಗಿರಿಸಿರುವ ಗಮಕಿಗಳನ್ನು 
ಶ್ಲಾಘಿಸಬೇಕು. ರಾಘವಾಂಕ, ಹರಿಹರ, ಕುಮಾರವ್ಯಾಸ ಮುಂತಾದವರು ಜನತೆಯ 
ಕವಿಗಳಾಗಿ ಉಳಿಯುವಲ್ಲಿ ಇವರ ಪಾತ್ರ ಹಿರಿದು. ಇಂದು ಷಟ್ಟದಿ ಕಾವ್ಯಗಳಿಗೆ ರಾಗ 
ಹಾಕಿದಂತೆ ಚಂಪೂಕಾವ್ಯವನ್ನು ಧೀರಶೈಲಿಯಲ್ಲಿ ಹಾಡುವವರ ಅಗತ್ಯ ಇದೆ. ಭಾವಕ್ಕೆ, 
ಅರ್ಥಕ್ಕೆ ಸರಿಯಾಗಿ ವಾಚನ ಮಾಡುವುದು ಗಮಕಿಗಳಿಗೆ ಸವಾಲೇ ಸರಿ ಎಂದರು. 
ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಕರ್ನಾಟಕ ಲೇಖಕಿಯರ ಸಂಘದ ಅಧ್ಯಕ್ಷೆ ವನಮಾಲಾ 
ಸಂಪನ್ನಕುಮಾರರವರು ಗಮಕ ಕಲೆಯ ಬಗ್ಗೆ ಸಾರ್ವಜನಿಕರು, ಸಾಹಿತ್ಯಸಾಕ್ತರು, 
ಸಂಗೀತ ಬಲ್ಲವರು ಆಸಕ್ತಿ ಬೆಳಸಿಕೊಳ್ಳುವುದು ಅವಶ್ಯಕ. ಮುಂದಿನ ಪೀಳಿಗೆಗೂ ಈ 
ಕಲೆ ಉಳಿಯಬೇಕು. ಇದರಿಂದ ಆರೋಗ್ಯಕರವಾದ ಸಮಾಜದ ಅಭಿವೃದ್ಧಿಯಾಗುವುದು 
ಖಂಡಿತ ಎಂದರು. 

ಸಭೆಯ ಪ್ರಾರಂಭದಲ್ಲಿ ಸಂಘದ ಉಪಾಧ್ಯಕ್ಷೆ ಡಾ.ಜ್ಯೋತಿ 
ಶಶಿಕುಮಾರ್‌ರವರು ಮುಖ್ಯ ಅತಿಥಿಗಳನ್ನು ಸಭೆಗೆ ಪರಿಚಯಿಸಿದರು. ಕಾರ್ಯದರ್ಶಿ 
ನಾಗರತ್ನ ಚಂದ್ರಶೇಖರ್‌ರವರು ನಿರೂಪಣೆ ಮಾಡಿದರು. ಸಹಕಾರ್ಯದರ್ಶಿ 
ಜಿ.ವಿನಿರ್ಮಲರವರು ವಂದನಾರ್ಪಣೆ ಮಾಡಿದರು. 
ಧಾರವಾಡದಲ್ಲಿ ನಡೆದ ದ್ರಾವಿಡ ಭಾಷಾ ವಿಜ್ಞಾನಿಗಳ ಸಮ್ಮೇಳನ, ಬೆಂಗಳೂರು 
ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ ನಡೆದ ಭಾಷಾ ವಿಜ್ಞಾನಿಗಳ ಸಮ್ಮೇಳನ, 
ಕರ್ನಾಟಕ ವಿಶ್ವವಿದ್ಯಾಲಯದ ಆಶ್ರಯದಲ್ಲಿ “ಕನ್ನಡ ಸಾಹಿತ್ಯದಲ್ಲಿ ಶಾ೦ತರಸ' 
ಎ೦ಬ ವಿಷಯದ ಬಗ್ಗೆ ನೀಡಿದ ಮೂರು ವಿಶೇಷೋಪನ್ಮಾಸಗಳು - ಹೀಗೆ 
ಕೊನೆಯವರೆಗೆ ಅವರು ಬೌದ್ಧಿಕವಾಗಿ ಚಟುವಟಿಕೆಯಿಂದಲೇ ಕೂಡಿದ್ದರು. 
ಸೀತಾರಾಮಯ್ಯನವರು ನಿವೃತ್ತರಾದಾಗ ಕಾಲೇಜು ಕರ್ನಾಟಕ ಸಂಘವು 
ಅವರಿಗೊಂದು ಅಭೂತಪೂರ್ವ ಬೀಳೊಡುಗೆ ಸಮಾರಂಭವನ್ನೇರ್ಪಡಿ 
ಸಿತ್ತು“ರಾಘವ ಸನ್ಮಾನ ಸಮಿತಿ'ಯೊಂದು ರಚಿತವಾಗಿ ಅದು ಮಾಸ್ತಿಯವರ 
ಅಧ್ಯಕ್ಷತೆಯಲ್ಲಿ ಆಯೋಜಿಸಿ ನಡೆಸಿದ ಸಮಾರಂಭದಲ್ಲಿ ಜೊತೆಗಿನ 
ಉಪಾಧ್ಯಾಯರೂ, ವಿದ್ಯಾರ್ಥಿಗಳೂ ಅಲ್ಲದೆ, ಜಿ.ಪಿ.ರಾಜರತ್ನಂ, ಬಿ.ಶಿವಮೂರ್ತಿ 
ಶಾಸ್ತ್ರಿ ಜಿ ವೆಂಕಟಸುಬ್ಬಯ್ಯ ಮುಂತಾದವರು ಅತಿಥಿಗಳಾಗಿ ಬಂದು 
ನಿವೈತ್ರರನ್ನು ಕುರಿತು ಮನಮಂಬಿ ಮಾತನಾಡಿದರು; ಅವರ ನಿವೃತ್ತಿ ಜೀವನ 
೬೨113 ಕೂಡಿರುವಂತೆ ಹಾರೈ ಸಿದರು.ರೋಗದಿಂದಾಗಿ 3.1. 
ಸಾಧ್ಯವಾಗದಾಯಿತು; ಕೈಬೆರಳುಗಳು ತಮ್ಮ ದುರ್ಬಲಗೊಂಡದ್ದರಿಂದ 
ಮೃದಂಗವಾದನವೂ ದೂರವಾಯಿತು. (ಮುಂದುವರಿಯುವುದು) 


(8090 | January 2019 Honganasu 


Vol. 05 Issue 10 


ಒಂದಷ್ಟು ಪದಗಳ 


ಮೂಲಚೂಲಗಳ ಹುಡುಕಾಟ 
- ಡಾ. ಪಿ.ವಿ. ನಾರಾಯಣ 


ಬಡ್ಡಿ : ಸಾಲವಾಗಿ ಪಡೆದ ಹಣದ ಮೇಲೆ ಹೆಚ್ಚಿಗೆ ನೀಡಬೇಕಾದ 
ಮೊತ್ತವನ್ನು ಬಡ್ಡಿ ಎಂದು ಕರೆಯುವುದು ಎಲ್ಲರಿಗೂ ತಿಳಿದ ವಿಷಯ. ತಮಿಳು 
ಮಲಯಾಳಂಗಳಲ್ಲಿ ವಟ್ಟಿ ಎಂಬ ರೂಪದಲ್ಲಿಯೂ ತೆಲುಗಿನಲ್ಲಿ ವಡ್ಡಿ ಎಂಬ 
ರೂಪದಲ್ಲಿಯೂ ದೊರೆಯುತ್ತದಾದರೂ ಇದು ದ್ರಾವಿಡ ಮೂಲದ ಶಬ್ದವಾಗಿರದೆ 
ಸಂಸ್ಕ ತದ "ವೃದ್ಧಿ' ಎಂಬುದರ. ತದ್ಭವವಾಗಿದೆ. ಈ ಶಬ್ದಕ್ಕೆ ಆ ಭಾಷೆಯಲ್ಲಿ 'ಮೂಲತಃ 
ಹೆಚ್ಚುವುದು, ಬೆಸೆಯುವುದು ಎಂಬ ಅರ್ಥವಿದೆ. ಪ್ರಾಚೀನ ಕನ್ನಡ ಶಾಸನಗಳಲ್ಲಿ 
ವಿದಿ ಎಂಬ ರೂಪ ದೊರೆಯುತ್ತದೆ. (ವಯಸ್ಸು) ಹೆಚ್ಚಾದ ಭಾ ವೃದ್ಧಿಯಾದ 
ಎಂಬರ್ಥದಲ್ಲಿ ಮುದುಕನನ್ನು ಸಂಸ್ಥತದಲ್ಲಿ ವೃದ್ಧ ಎಂದು ಕರೆದಂತೆ ಕಾಣುತ್ತದೆ. 
ಸಾಲದ ಹಣ. ಹೆಚ್ಚಾಗುವುದರಿಂದಾಗೆ ಆ ಹೆಚ್ಚಿನದನ್ನು ವೃದ್ಧಿ ಎಂದು ಕರೆದಂತೆ 
ತೋರುತ್ತದೆ. ಹಣವನ್ನು ಬಡ್ಡಿಗೆ ಕೊಟ್ಟು ಜೀವಿಸುವವನನ್ನು ವಃ ದ್ರಿಜೀವಿಕಾ' ಎಂದೇ 


ಕರೆಯುತ್ತಿದ್ದರು. "ಕಡಬಡ್ಡಿ' (ಸಾಲ ಬಡ್ಡಿ) ಎಂಬುದು ಒಟ್ಟಿಗೆ ಬಳಕೆಯಾಗುತ್ತಿದ್ದ 
ಪದ. ಕನ್ನಡ ಕಾವ್ಯಗಳಲ್ಲಿ ಕೆಲವೆಡೆ "ಬಡ್ಡಿಕಾಣ' ಎಂದು ಇದೇ ಅರ್ಥದಲ್ಲಿ 
ಬಳಸಲಾಗಿದೆ. “"ಬಡ್ಡಿಯುಣ್‌' ಎ೦ಬ ಮಾತನ್ನು ಬಡ್ಡಿಯ ಹಣದಿಂದ ಜೀವಿಸು 
ಎಂಬರ್ಥದಲ್ಲಿ ಬಳಸಲಾಗಿದೆ. “ಹಡೆದೊಡವೆಯ ಮೃಡಭಕ್ತರಿಗಲ್ಲದೆ ಕಡಬಡ್ಡಿಯ 
ಕೊಡಲಾಗದು” ಎಂಬುದು ಬಸವಣ್ಣನ ಮಾತು (ಭಕ್ತನು ತನ್ನಲ್ಲಿರುವ ಹಣವನ್ನು 
ಇತರ ಭಕ್ತರಿಗಾಗಿ ಬಳಸಬೇಕೇ ಹೊರತು ಬಡ್ಡಿಯ ಆಸೆಯಿಂದ ಸಾಲವಾಗಿ 
ಕೊಡಬಾರದು ಎಂಬುದು ಇಲ್ಲಿನ ಆಶಯ). 

ಆಧುನಿಕ ಸನ್ನಿವೇಶದಲ್ಲಿ ಬಡ್ಡಿಯ ಪ್ರಭೇದಗಳನ್ನು ಗುರುತಿಸುತ್ತೇವೆ: 
ಸರಳ ಬಡ್ಡಿ, ಚಕ್ರ ಬಡ್ಡಿ - ಹೀಗೆ. “ಚಕ್ರವೃದ್ಧಿ' ಎಂಬ ಮಾತು ಸಂಸ್ಕೃತದಲ್ಲಿಯೂ 
ದೊರೆಯುತ್ತದೆ. ಕೊಡಲು ತಡಮಾಡುವುದರಿಂದ ತೆರಬೇಕಾದ ಹೆಚ್ಚಿನ ಬಡ್ಡಿಯನ್ನು 
"ಸುಸ್ತಿ ಬಡ್ಡಿ' ಎನ್ನುತ್ತಾರೆ. “ಬಡ್ಡಿ ವ್ಯವಹಾರ' ಈಗ ಸಾಮಾನ್ಯ. 

“ಬಡ್ಡಿಮಗ” ಎಂಬ ಒಂದು ಬೈಗುಳದ ಮಾತಿದೆ. ಇದಕ್ಕೂ ಬಡ್ಡಿಗೂ 
ಏನೇನೂ ಸಂಬಂಧವಿಲ್ಲ ಈ ಸಮಾಸಪದದ ಮೊದಲ ಭಾಗವಾದ "ಬಣ್ಣ 
ಎಂಬುದು "ಬೊಡ್ಡಿ' ಎಂಬುದರ ವ್ಯತ್ಯಸ್ತ ರೂಪ. ಅದು ಪೊಡ್ಡಿ « ಪೋಟಿ 
ಎಂಬ ಶಬ್ದದಿಂದ ಬಂದಿದೆ; ಈ ಶಬ್ದಕ್ಕೆ ಸೂಳೆ ಎಂಬರ್ಥವಿದೆ. [ತಮಿಳಿನಲ್ಲಿ 
ಪೊಟ್ಟಿ ಮಲಯಾಳಂನಲ್ಲಿ ಪಟ್ಟಿ, ತುಳುವಿನಲ್ಲಿ ಪಡಪೆ, ಪಡಪ್ಪೆ ರೂಪಗಳಿವೆ] ಈಗ 
ಬೈಗುಳದ ಅರ್ಥ ಸಷ್ಟವಾಗುತ್ತದಲ್ಲವೇ! 


೨೦-೧೨-೨೦೧೮ ಬೆಳಿಗ್ಗೆ ೧೧-೦೦ಗಂಟೆಗೆ 


ಬಿ.ಎಂ.ಶ್ರೀ ಪ್ರತಿಷ್ಠಾ ್ರಾ; 


ಗ್ಗೆ ತಿಳಿಸಿದರು. 
ಲ್ಪಿಸಿಕೊಟ್ಟ ಪ್ರತಿಷ್ಠಾ 


೫] 


ಇನ್ನಿತರ ಕಾರ್ಯಚಟುವಟಕೆಗಳ ಬ 
ವಿದ್ಯಾರ್ಥಿಗಳ ಭೇಟಿಗೆ ಅವಕಾಶ ಕ 
ಅವರು ವಂದನೆ ಸಲ್ಲಿಸಿದರು. 


ಷಾನದ ತಿಮ್ಮಪ್ಪ ದಾಸ ಪ್ರಾಚೀನ ಹಸ್ತಪ್ರತಿ ಸಂಗ್ರಹಾಲಯಕ್ಕೆ ವಿಜಯನಗರ ಕಾಲೇಜಿನ ಸ್ನಾತಕೋತ್ತರ ವಿದ್ದಾ ಿರ್ಥಿಗಳ ಭೇಟಿ. 


ಬೆಂಗಳೂರು ಟ್‌ ಸ್ನಾತಕೋತ್ತರ ಕಾಲೇಜಿನ 
ಇಪ್ಪತ್ತೆ 4ದು ವಿದ್ಯಾರ್ಥಿಗಳ ತಂಡವು ಡಾ.ಎನ್‌.ಆರ್‌. 
EN ಪ್ರಾಧ್ಯಾ ೬. ಇವರ ನೇತೃ ತೃದಲ್ಲಿ, ನಮ್ಮ ಹಸ್ತಪ್ರತಿ 
ಸಂಗ್ರಹಾಲಯಕ್ಕೆ “ದಿನಾಂಕ :9೦- “ನ ೨ ೨೦೧೮ರಂದು 
ಭೇಟಿ ನೀಡಿ ಹಸ್ತ ಪ್ರತಿಗಳಲ್ಲಿನ ವೈವಿಧ್ಯತೆ, ಹಸ್ತಪ್ರತಿ ಶಾಸ್ತ್ರದ 
ವಿವಿಧ ಆಯಾಮಗಳ ಬಗ್ಗೆ ಜ್‌ ಕ 
ಹಸ್ತಪ್ರತಿ ಸಂಯೋಜಕರಾದ ಶ್ರೀ ಬಿ.ಎಸ್‌. ಗುರುಪ್ರಸ 

ಅವರು ಹಸ್ತಪ್ರತಿಗಳ ಸಂರಕ್ಷಣಾ ವಿಧಾನಗಳ ಸ 
ಮಾಹಿತಿ ಮತ್ತು ಪ್ರಾತ್ಯಕ್ಷಿಕೆಯನ್ನು ನೀಡಿದರು. ಪ್ರತಿಷ್ಠಾ ಷ್ಠಾನವು 
ಆಯೋಜಿಸಿದ್ದ. ಹಸ್ತಪತೆ 1.11] ಪ್ರತಿಷ್ಠಾನವು 
ಪ್ರಕಟಿಸಿದ ಸಮಾವೇಶಗಳ ಸಂಪುಟಗಳ ಪರಿಚಯವನ್ನು 
ಮತ್ತು ವಿದ್ಯಾರ್ಥಿಗಳಿಗೆ ಅದರ ಉಪಯುಕ್ತತೆಯನ್ನು 
ವಿವರಿಸಿದರು. ವಿದ್ಯಾರ್ಥಿಗಳಿಗೆ ಪ್ರತಿಷ್ಠಾನದ ಉಗಮ ಮತ್ತು 


ಷ್ಠಾನದ ಆಡಳಿತ ವರ್ಗಕ್ಕೂ ಮತ್ತು ಎಲ್ಲಾ ಸಿಬ್ಬಂದಿ ವರ್ಗಕ್ಕೂ ಡಾ.ಎನ್‌.ಆರ್‌.ಲಲಿತಾಂಬ 


ಶತಾಯುಶಿ ಪದ್ಮಶ್ರೀ ಜಿ ವೆಂಕಟಸುಬ್ಬಯ್ಯ ಅವರಿಗೆ ಅಭಿನಂದನೆಗಳು 


ಶತಾಯುಶಿ ಪದ್ಮಶ್ರೀ ಜಿ ವೆಂಕಟಸುಬ್ಬಯ್ಯ ಅವರಿಗೆ ಕೇಂದ್ರ ಸಾಹಿತ್ಯ 

ಇ ಅಕಾಡೆಮಿಯು ದಕ್ಷಿಣ ಭಾರತ ಭಾಷಾ ಸಮ್ಮಾನ ಪ್ರಶಸ್ತಿಯನ್ನು 
"| { ನೀಡಿರುತ್ತದೆ. ಬಿಎಂಶ್ರೀ ಪ್ರತಿಷ್ಠಾನದ ಮಾಜಿಅಧ್ಯಕ್ಷರು ಸ್‌ 
ವ್‌ ನಮ್ಮೆಲ್ಲರ ಹಿತೃಶಿಗಳೂ ಆಗಿರುವ ಪದ್ಮಶ್ರೀ ಜಿ ವೆಂಕಟಸುಬ್ಬಯ್ಯ 
ಅವರಿಗೆ ಪ್ರತಿಷ್ಠಾನದ ಡಾ. ಆರ್‌.ಲಕ್ಷ್ಮೀನಾರಾಯಣ, ಶ್ರೀ ಬಿ.ಆರ್‌. 
ರವೀಂದ್ರನಾಥ ಹಾಗೂ ಡಾ. ಎನ್‌. ಅನಿಲ್‌ ಕುಮಾರ್‌ ಅವರುಗಳು 
ಶುಭಕೋರಿದರು. 


11011887850 January 2019 


Vol. 05 Issue 10 


ಡಾ. ಜಿ. ರಾಮಕೃಷ್ಣ ಅವರು ಬಿ.ಎ. 

ರ್ಸ್‌(ಸಂಸ್ಕೃತ); ಎಂ.ಎ. ಪಿಎಚ್‌.ಡಿ. (ಮೈಸೂರು 
ವಿಶ್ವವಿದ್ಯಾಲಯ) ಎಂ.ಎ. (ಇಂಗ್ಲಿಷ್‌, ಪೂಮಾ- 
ವೇಲ್ಸ್‌ ವಿಶ್ವವಿದ್ಯಾಲಯಗಳು ಪದವೀಧರರು; 
ಕನ್ನಡ, ತೆಲುಗು, ಮರಾಠಿ, ಇಂಗ್ಲಿಷ್‌, ಪಾಳಿ ಪ್ರಾಕೃತ 
ಭಾಷೆಗಳಲ್ಲಿ ಪ್ರಭುತ್ವವುಳ್ಳವರು. ನಾಡಿನ ಕಾಲೇಜು 
ವಿಶ್ವವಿದ್ಯಾಲಯಗಳಲ್ಲಿ ಸ ಸಂದರ್ಶಕ. ಪ್ರಾಧ್ಯಾಪಕರಾಗಿ, ಯುಜಿಸಿ ರೀಸರ್ಚ್‌ 
ಫೆಲೊ ಆಗಿ, ಸಂಶೋಧನ, ಸಹಾಯಕರಾಗಿ, ಇಂಗ್ಲಿಷ್‌ ಪ್ರಾಧ್ಯಾಪಕರಾಗಿ ಸೇವೆ 
ಸಲ್ಲಿಸಿದ್ದಾರೆ. ಬೆ೦ಗಳೂರಿನ ನ್ಯಾಷನಲ್‌ ಕಾಲೇಜಿನಲ್ಲಿ ಇಂಗ್ಲಿಷ್‌ ಪ್ರಾಧ್ಯಾಪಕರಾಗಿ 
ಸೇವೆ ಸಲ್ಲಿಸಿ 1993ರಲ್ಲಿ ನಿವೃತ್ತರಾಗಿರುತ್ತಾರೆ. ಕನ್ನಡದ ಈಗಿನ ಸಂದರ್ಭದ 
ಮಹತ್ವಪೂರ್ಣ ಚಿಂತಕರಾದ ಜಿ.ಆರ್‌.ಅವರು ಪ್ರಖರವಾದ ವಿಚರವಾದಿಗಳು; 
ಶಿಕ್ಷಣತಜ್ಞರು. ನಾಡಿನ ಅನೇಕ ಸಂಘ-ಸಂಸ್ಥೆಗಳ ಒಡನಾಟವಿಟ್ಟುಕೊ೦ಡಿದ್ದ 
ಜಿ.ಆರ್‌. ಅವರು ಅದ್ವಿತೀಯ ಸೇವೆ ಸಲ್ಲಿಸಿದ್ದಾರೆ. ಹೊರಾಟಗಳಲ್ಲಿ ತಮ್ಮನ್ನು 
ನಿರಂತರವಾಗಿ, ಸಕ್ರಿಯವಾಗಿ ತೊಡಗಿಸಿಕೊಂಡಿದ್ದಾರೆ. ವಿಶ್ವವಿದ್ಯಾಲಯಗಳ 
ಅಕೆಡೆಮಿಕ್‌ ಕೌನ್ಸಿಲ್‌, ಸೆನೆಟ್‌ ಮುಂತಾದ ಸಭೆಗಳಿಗೆ ಪ್ರತಿನಿಧಿಯಾಗಿ ಹತ್ತಾರು 
ವರ್ಷಗಳ ಕಾಲ, ಮೌಲಿಕವಾದ ಸೇವೆ ಸಲ್ಲಿಸಿದ್ದಾರೆ. ಬ್ರಿಟನ್‌, ಐರ್ಲೆಂಡ್‌ 
ಗಣರಾಜ್ಯ, ಟಿಬೆಟ್‌, ನೇಪಾಳ, ಅಫ್ಟಾನಿಸ್ತಾನ. ಸೋವಿಯತ್‌ ರಷ್ಯಾ ಸಂಯುಕ್ತ 
ಸಂಸ್ಥಾನಗಳಲ್ಲಿ ಪ್ರವಾಸ ಮಾಡಿರುವ ಜಿ.ಆರ್‌.ಅವರು ಅಂತಾರಾಷ್ಟ್ರೀಯ 
ಸಮ್ಮೇಳನಗಳಲ್ಲಿ ಭಾಗವಹಿಸಿರುತ್ತಾರೆ. ಮಾಲೆ ಪ್ರಕಾಶನದ ಸ್ಥಾಪಕರಾಗಿ 
ಮಹತ್ವದ ಗ್ರಂಥಗಳನ್ನು ಪ್ರಕಟಿಸಿದ್ದಾರೆ. "ಅಚಲ' ಮಹಿಳಾ ಮಾಸಪತ್ರಿಕೆಯ 
ಪ್ರಕಾಶಕರಾಗಿದ್ದಾರೆ. 'ಹೊಸತು' ಮಾಸಪತ್ರಿಕೆಯ ಸಂಸ್ಥಾಪಕ ಸಂಪಾದಕರಾಗಿ 
ದೀರ್ಫಕಾಲ ಸೇವೆ ಸಲ್ಲಿಸಿ ಈಗ ಅದರ ಗೌರವ ಸಂಪಾದಕರಾಗಿ ಸೇವೆ 
ಸಲ್ಲಿಸುತ್ತಿದ್ದಾರೆ.ಡಾ. ಜಿ.ಆರ್‌. ಅವರು ಕನ್ನಡ ಮತ್ತು ಇಂಗ್ಲಿಷಿನಲ್ಲಿ ನಲವತ್ತೈದಕ್ಕೂ 
ಹೆಚ್ಚು ಕೃತಿಗಳನ್ನು ಹೊರತಂದಿದ್ದಾರೆ. ಇವರಿಗೆ ಬಿ.ಎಂ. ಶ್ರೀ ವತಿಯಿಂದ ಸಮತಿ 
ಸಾವಿತ್ರಮ್ಮ — ಶ್ರೀ ಎಂ.ವಿ.ಸೀ. ಸಾಹಿತ್ಯ ಪುರಸ್ಕಾರ ಲಭಿಸಿದೆ. 


ಹ್ರೊರಾಮರಾವ್‌ ಕುಲಕರ್ಣಿ 
ಎಂ. ಇ. ಎಸ್‌. ಪದವಿ ಕಾಲೇಜಿನಲ್ಲಿ ಮೂರು ದಶಕಗಳಿಗೂ ಮೀರಿ 
ಅಧ್ಯಾಪಕರಾಗಿ, ಪ್ರಾಧ್ಯಾಪಕರಾಗಿ ಕಾರ್ಯ ನಿರ್ವಹಿಸಿರುವ ಪ್ರೊ 
ಕುಲಕರ್ಣಿಯವರು ನಿಶಿತ ವಿಮರ್ಶನ ಶಕ್ತಿಯುಳ್ಳ ವಿದ್ವಾಂಸರು. ವ್ಯಾಪಕವಾದ 
ಓದಿನ ಹಿನ್ನೆಲೆ ಇರುವ ಕುಲಕರ್ಣಿಯವರು : "ಮಾತು ಬರಹಕ್ಕೆ ಶತ್ರು? 
ಎಂಬ ತೀನಂಶ್ರೀಯವರ ಗಾದೆಯನ್ನು ನಿಜಮಾಡಿರುವ ವಿದ್ವಾಂಸರಲ್ಹೊಬ್ಬರು. 
ಸಾಹಿತ್ಯದ ಬಗ್ಗೆ ಏನಾರೂ ಮಾತಿಗೆ ತೊಡಗಿದರೆ ಅವರ ವಿದ್ವಶ್ತಿನ ಆಳ, ವ್ಯಾಪಕ 
ಓದು ಮತ್ತು ಸಹೃದಯತೆಯ ಪರಿಚಯ ಆಗಿಯೇ ಆಗುತ್ತದೆ.ಬೆಂಗಳೂರು 
ವಿಶ್ವವಿದ್ಯಾನಿಲಯದ ತ್ರೈಮಾಸಿಕ "ಸಾಧನೆ', "ಕನ್ನಡ ಸಾಹಿತ್ಯ ಪರಿಷತ್ಪತ್ರಿಕೆ', 
ಗಳಲ್ಲಿ ಅವರ ಲೇಖನಗಳು ಪ್ರಕಟಗೊಂಡಿರುತ್ತವೆ. 


Printed and published by : B.R.Ravindranath on behalf of the BMSRI SMARAKA PRATISHTANA, 31 Main Road, NR Colony, 
Bangalore - 560019 and printed at Annapoorneshwari Printers, No. 11, 10°C’ Main, 6th Block, Rajajinagar, Bangalore 10. and published 
at BMSRI SMARAKA PRATISHTANA, 3 Main Road, NR Colony, Bangalore - 560019 Editor : B.R.Ravindranath 


ಅಚಾದ ಪುಸಕ 
ಚ fr) 


ವಿಳಾಸ 


ಬಿ.ಎಂ.ಶ್ರೀ. ಸ್ಮಾರಕ ಪ್ರತಿಷ್ಠಾನ 

ಬಿ.ಎಂ.ಶ್ರೀ. ಕಲಾಭವನ, ೩ನೇ ಮುಖ್ಯರಸ್ತೆ 
ನರಸಿಂಹರಾಜ ಕಾಲೋನಿ, ಬೆಂಗಳೂರು - ೧೯ 
ದೂರವಾಣಿ : ೨೬೬೧೫೮೭೭ 


Page | January 2019 Honganasu 


Vol. 05 Issue 10 


